KA/ BG-GPO/2515/WPP-47/2006-2008 





ಕರ್ನಾಟಕ ರಾಜ ಪತ್ರ 


ಅಧಿಕೃ ತವಾಗಿ ಪ್ರಕಟಿಸಲಾದುದು 








ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಮಾರ್ಚ್‌ ೬, ೨೦೦೮ (ಫಾಲ್ಗುಣ ೧೬, ಶಕ ವರ್ಷ ೧೯೨೯) ಸಂಚಿಕೆ ೧೦ 
ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ನಗರ ಸಭಾ ಕಾರ್ಯಾಲಯ, ಹರಿಹರ 

ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964 ರ ಪ್ರಕರಣ 256 & 257 ರ ಪ್ರಕಾರ ಹರಿಹರ ನಗರಸಭೆ 
ವ್ಯಾಪ್ತಿಯಲ್ಲಿ ವಿವಿಧ ಬಗೆಯ ವ್ಯಾಪಾರ ಮತ್ತು ಕಸುಬುಗಳ ಬಗ್ಗೆ ಪರವಾನಗಿ ಫೀ ವಸೂಲಿ ಕುರಿತು, ಪ್ರಸ್ತುತ ಚಾಲ್ತಿಯಲ್ಲಿರುವ 
ದರಗಳು 1995 ರಲ್ಲಿ ಪರಿಷ್ಕೃತವಾಗಿದ್ದು. 12 ವರ್ಷಗಳಿಂದ ಪರಿಷ್ಕರಿಸಿರುವುದಿಲ್ಲ. ಪ್ರಯುಕ್ತ ನಗರಸಭೆಯ ಆರ್ಥಿಕ 
ಸಂಪನ್ಮೂಲ ಹೆಚ್ಚಿಸುವ ಹಿತದೃಷ್ಟಿಯಿಂದ ಕೌನ್ಸಿಲ್‌ ತೀರ್ಮಾನ ಸಂಖ್ಯೆ 23 ; ದಿನಾಂಕ: 23/1/07 ರನ್ವಯ ಉದ್ದಿಮೆ 
ದರಗಳನ್ನು ಕೆಳಗಿನಂತೆ ಪರಿಷ್ಕೃತಗೊಳಿಸುತ್ತಿದ್ದು ಈ ಬಗ್ಗೆ ಸಾರ್ವಜನಿಕರಿಂದ ಸಲಹೆ, ಸೂಚನೆ, ಆಕ್ಷೇಪಣೆಗಳನ್ನು 
ಆಹ್ವಾನಿಸುತ್ತದೆ. ಪ್ರಯುಕ್ತ ಪ್ರಕಟಣೆಯ ದಿನಾಂಕದಿಂದ 30 ದಿನಗಳೊಳಗೆ ತಮ್ಮ ಸಲಹೆ, ಸೂಚನೆ, ಆಕ್ಷೇಪಣೆಗಳನ್ನು 
ಪೌರಾಯುಕ್ತರು, ನಗರಸಭೆ, ಹರಿಹರ ಇವರಿಗೆ ಸಲ್ಲಿಸಲು ಸೂಚಿಸಿದೆ. 

ಹರಿಹರ ನಗರಸಭೆಯ ಸರಹದ್ದಿನಲ್ಲಿ ವಿವಿಧ ಉದ್ದಿಮೆಗೆ ಅನುಜ್ಞಾ ಪತ್ರ ನೀಡಲು ಪರಿಷ್ಕೃತ ಶುಲ್ಕದ ಪಟ್ಟಿ 





ಹರಿಹರ ನಗರಸಭೆಯಲ್ಲಿ 


ಲ್‌ 


ಉದ್ದಿಮೆ ಅನುಜ್ಞಾ ಪತ 


ಮು 





ಕ್ರ. 
8 ವಿವಿಧ ಉದ್ಯಮಗಳ ಹೆಸರು ಪಡೆಯಲು ಶುಲ್ಕದ ವಿವರ | ಷರಾ. 
ನಿಲ. 

ಹಾಲಿ ಪರಿಷ್ಕೃತ 

ಶುಲ್ಕ ಶುಲ್ಕ 





ಕರ್ನಾಟಕ ಪುರಸಭೆ (ಬೇಕರಿ ಬ್ರೆಡ್ಡುಗಳ ತಯಾರಿಕೆ ಉದ್ದಿಮೆಗಳ ಸ್ಥಳದ 100-00 300-00 





ನಿಯಮ (ನಿಬಂಧನೆ) ಹಾಗೂ ತಪಾಸಣೆ) ಉಪನಿಯಮಗಳು 1966, 
ಉಪನಿಯಮ-3 ವಾರ್ಷಿಕ ಲೈಸನ್ಸ ಫೀ ಹಾಗೂ ನವೀಕರಿಸುವ ಲೈಸನ್ಸ 100-00 250-00 


ಫೀ 





ಕರ್ನಾಟಕ ಪುರಸಭೆ (ಕಾಳು, ಬೀಜ ಮೆಣಸಿನಕಾಯಿ ಮಸಾಲೆಗಳನ್ನು 
ಯಾಂತ್ರಿಕ ಸಾಧನದ ಮೂಲಕ ಬೀಸುವ ನಿಯಮ (ನಿಬಂಧನೆ) 

2 50-00 200-00 
ಹಾಗೂ ತಪಾಸಣೆ) ಉಪನಿಯಮಗಳ-1967, ವಾರ್ಷಿಕ ಲೈಸನ್ಸ ಫೀ 


ಹಾಗೂ ನವೀಕರಿಸಲು ವಾರ್ಷಿಕ ಫೀ 























(೪೨೫ ) 













































































೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ಭಾಗ - ೬ 
ಹರಿಹರ ನಗರಸಭೆಯಲ್ಲ 
ಕ ಉದ್ದಿಮೆ ಅನುಜ್ಞಾ ಪತ್ರ 
ಜ್‌ ವಿವಿಧ ಉದ್ಯಮಗಳ ಹೆಸರು ಪಡೆಯಲು ಶುಲ್ಕದ ವಿವರ | ಷರಾ. 
ಹಾಲಿ ಪರಿಷ್ಕೃತ 
ಶುಲ್ಕ ಶುಲ್ಕ 
ಕರ್ನಾಟಕ ಪುರಸಭೆ (ನೂಲು ಅರಿವೆ, ಚರ್ಮಗಳಿಗೆ ಬಣ್ಣ ಹಾಕಲು 
ಬ್ಲೀಚಿಂಗ್‌ ಮಾಡುವ ಉದ್ಯಮಗಳ ನಿಯಮ ಮತು ತಪಾಸಣೆ) 
೨ ಛಂ ರಿ ಮ 50-00 200-00 
ಉಪನಿಯಮಗಳು -2 ವಾರ್ಷಿಕ ಲೈಸನ್ಸ ಫೀ ಹಾಗೂ ನವೀಕರಿಸಲು 
ವಾರ್ಷಿಕ ಫೀ 
4 | ಕರ್ನಾಟಕ ಪುರಸಭೆ (ಮಾನವ ಆಹಾರ, ಪೇಯಗಳ ತಯಾರಿಕೆ 
ಹಾಗೂ ಸಂಗ್ರಹ, ಮಾರಾಟ ಜಾಗಗಳ ನಿಯಮ ಹಾಗೂ ತಪಾಸಣೆ) 
ಉಪನಿಯಮಗಳು 1966, ಉಪನಿಯಮ 4 (1) ರ ವಾರ್ಷಿಕ ಲೈಸನ್ಸ್‌ 
ಹಾಗೂ ನವೀಕರಣ ಫೀ 
"ಅ" ವರ್ಗದ ಅಂಗಡಿ 250-00 500-00 
"ಬ" ವರ್ಗದ ಅಂಗಡಿ | 150-00 400-00 
"ಕ”ವರ್ಗದ ಅಂಗಡಿ | 100-00 300-00 
ಬಾರ್‌ & ರಸ್ಪೋರೆಂಟ್‌ 200-00 600-00 
ಟೀ ಸ್ಟಾಲ್‌ 50-00 200-00 
ಮಿಠಾಯಿ ಸಿಹಿ ತಿಂಡಿ ಅಂಗಡಿ 100300 300-00 
ಕರ್ನಾಟಕ ಪುರಸಭೆ (ಕೈಗಾಡಿ ಹಾಗೂ ದೂಡುವ ಗಾಡಿಗಳ ಲೈಸನ್ಸ್‌) 
5 | ಉಪನಿಯಮಗಳು 1966 ಉಪನಿಯಮ-2 ವಾರ್ಷಿಕ ಫೀ ಹಾಗೂ 50-00 150-00 
ನವೀಕರಿಸುವ ವಾರ್ಷಿಕ ಫೀ 
ಕರ್ನಾಟಕ ಪುರಸಭೆ (ನೆಲಗಡಲೆ ಬೀಜ ಹುಣಸೆಬೀಜ ಅಥವಾ 
7 (ಯಾವುದೇ ಇತರೆ ಬೀಜಗಳನ್ನು ಹುರಿಯುವಿಕೆ) ಉಪನಿಯಮಗಳು 1966 60-00 100-00 
ಉಪನಿಯಮ-2 ವಾರ್ಷಿಕ ಫೀ ಹಾಗೂ ನವೀಕರಿಸುವ ಫೀ 
ಹೆಚ್ಚಿನ 
ಕರ್ನಾಟಕ ಪುರಸಭೆ (ಹೇರ್‌ ಡ್ರಸ್ಸಿಂಗ್‌ ಸಲೂನ್‌ ಅಥವಾ ಕ್ಷೌರದ ಪ್ರತಿ 
8 | ಅಂಗಡಿಯನ್ನು ಇಡುವುದು.) ಉಪನಿಯಮಗಳು 1966 ಉಪನಿಯಮ-2 10.00 100-00 ಸೀಟಿಗೆ 
ವಾರ್ಷಿಕ ಫೀ ಹಾಗೂ ನವೀಕರಿಸುವ ವಾರ್ಷಿಕ ಫೀ ರೂ. 
25.00 
ಕರ್ನಾಟಕ ಪುರಸಭೆ (ಕಚ್ಚಾ ಅಥವಾ ಒಣಗಿದ ತೊಗಲು ಅಥವಾ 
$ ಚರ್ಮವನ್ನು ಹದ ಮಾಡುವುದು, ಪ್ಯಾಕ್‌ ಮಾಡುವುದು ಹಾಗೂ ಇತರೆ) ಇಸ 006 
ಉಪನಿಯಮಗಳು 1966 ಉಪನಿಯಮ-3 ವಾರ್ಷಿಕ ಫೀ ಹಾಗೂ 
ನವೀಕರಿಸುವ ಫೀ 
ಕರ್ನಾಟಕ ಪುರಸಭೆ (ಯಾಂತಿಕ ಹಾಗೂ ವಿದ್ಯುಚ್ಛಕ್ತಿ ಮೂಲಕ ಶುಚಿ 
ಗೊಳಿಸುವ ವ್ಯವಸ್ಥೆಯ ದೋಬಿ ಅಂಗಡಿ ನಿಯಮ ಹಾಗೂ ತಪಾಸಣೆ) 0266 dh 
10 ಉಪನಿಯಮಗಳು 1966 ಉಪನಿಯಮ-4 ವಾರ್ಷಿಕ ಫೀ ಹಾಗೂ 
ನವೀಕರಿಸುವ ಫೀ 
ನೀರನ್ನು ಉಪಯೋಗಿಸದ ಮಲಿನ ಬಟ್ಟೆಗಳನ್ನು ಶುಚಿಗೊಳಿಸುವುದು _ ಬ 
(ಡ್ರೈ ವಾಷಿಂಗ್‌) 
11 | ಕರ್ನಾಟಕ ಪುರಸಭೆಗಳ (ಲಾಡ್ಜ್‌ಂಗ್‌ ೬ ಬೋರ್ಡಿಂಗ್‌ ನಿಯಮ 
ಹಾಗೂ ತಪಾಸಣೆ) ಉಪನಿಯಮಗಳು 1966 ಉಪನಿಯಮ-4 
"ಅ"ಊಟದ ಲೈಸನ್ಸ್‌ ಫೀ 100-00 200 
"ಬ” ಊಟ ವಸತಿ ಹಾಗೂ ಗೃಹಗಳಿಗೆ 10 ಗ್ರಾಹಕರ ಸೌಕರ್ಯವುಳ್ಳವು 200-00 300 
"ಕ" ಊಟ ಹಾಗೂ ವಸತಿ ಗೃಹಗಳಿಗೆ 10 ರಿಂದ 20 ಗ್ರಾಹಕ 8506 16006 
ಸೌಕರ್ಯವುಳ್ಳವು 




































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ೪೨೭ 
ಹರಿಹರ ನಗರಸಭೆಯಲ್ಲ 
ಚ್ಚ ಉದ್ದಿಮೆ ಅನುಜ್ಞಾ ಪತ್ರ 
ಹಸಿ ವಿವಿಧ ಉದ್ಯಮಗಳ ಹೆಸರು ಪಡೆಯಲು ಶುಲ್ಕದ ವಿವರ | ಷರಾ. 
ಹಾಲಿ ಪರಿಷ್ಠತ 
ಶುಲ್ಕ ಖಿ 
"ಡ" ಊಟ ಹಾಗೂ ವಸತಿ ಗೃಹಗಳಿಗೆ 20ಕ್ಕಿಂತ ಹೆಚ್ಚು ಗ್ರಾಹಕ Ed ಸಗ 
ಸೌಕರ್ಯವುಳ್ಳವು. 
ಕರ್ನಾಟಕ ಪುರಸಭೆ (ಅಮೂಲ್ಯ ಧಾತುಗಳು ನಾಜೂಕುಗೊಳಿಸುವ 
122 | ಹಾಗೂ ಕಸೂತಿ ಕೆಲಸಗಳ) ಉಪನಿಯಮ 1967 ಉಪನಿಯಮ-2 100-00 200-00 
ವಾರ್ಷಿಕ ಲೈಸನ್ಸ್‌ಫೀ ನವೀಕರಿಸುವ ವಾರ್ಷಿಕ ಫೀ 
ಕರ್ನಾಟಕ ಪುರಸಭೆ (ಭರ್ಫಿ ತಯಾರಿಕ ನಿಯಮ ಹಾಗೂ ತಪಾಸಣ) 
13 | ಉಪನಿಯಮ 1966, ಉಪನಿಯಮ-3 ವಾರ್ಷಿಕ ಲೈಸನ್ಸ್‌ ಫೀ ಹಾಗೂ 100-00 250-00 
ನವೀಕರಿಸುವ ಫೀ 
ಕರ್ನಾಟಕ ಪುರಸಭೆ (ಸೋಡಾ ವಾಟರ್‌ ತಯಾರಿಕೆಗಳ ನಿಯಮ 
14 | ಹಾಗೂ ತಪಾಸಣೆ) ಉಪನಿಯಮಗಳು 1966 ಉಪನಿಯಮ-3 50-00 150-00 
ವಾರ್ಷಿಕ ಲೈಸನ್ಸ ಫೀ ಹಾಗೂ ನವೀಕರಿಸುವ ಲೈಸನ್ಸ ಫೀ 
ಕರ್ನಾಟಕ ಪುರಸಭ (ಯಾವುದೆ ರೀತಿಯಿಂದ ಎಲುಬಿನ ಪುಡಿಯನ್ನು 
ತಯಾರಿಸುವ ಹುರಿಯುವ ಸ್ವಚ್ಛ ಗೊಳಿಸುವ ಬೀಸುವ ಇತ್ಯಾದಿ 
ಎ ಉದ್ದಿಮೆಗಳ ನಿಯಮ ಹಾಗೂ ತಪಾಸಣೆ) ಉಪನಿಯಗಳು 1967 ನು | ಪ್ತ 
ವಾರ್ಷಿಕ ಹಾಗೂ ನವೀಕರಣ ಫೀ 
ಕರ್ನಾಟಕ ಪುರಸಭೆ (ಕಾರ್ಯಾನಿಗಳ ಬಗ್ಗ ಲೈಸನ್ಸ್‌) ಉಪನಿಯಮಗಳು 
1966 ಉಪನಿಯಮಗಳು-4 
16 | ಕಾರ್ಯಾನೆಗಳು ವಾರ್ಷಿಕ ಫೀ ಹಾಗೂ ನವೀಕರಣ ಫೀ: 
ದೊಡ್ಡ ಪ್ರಮಾಣ 100-00 400-00 
ಮದ್ಯಮ ಹಾಗೂ ಸಣ್ಣ ಪ್ರಮಾಣ 100-00 200-00 
ತ ಪುರಸಭೆ ಸಲಪ್ರಷಪಾಗ್‌ ಉದ್ಯಮದ ಜಾಗಗಳ 
17 | ನಿಯಮ ಹಾಗೂ ತನಿಖೆ) ಉಪನಿಯಮ- 1967, ವಾರ್ಷಿಕ ಲೈಸ ಸನ್ಸ ಫೀ 100-01 200-01 
ಹಾಗೂ ನವೀಕರಿಸುವ ಲೈಸನ್ಸ ಫೀ 
ಕರ್ನಾಟಕ ಪುರಸಭೆ (ಚೀನಿ ಮಣ್ಣಿನ ಸ್ಕಾನಿಟರಿ ವೇರ್ಸ್‌ಗಳು ಹಂಚು 
18 |ಗಡಿಗೆಗಳ ತಯಾರಿಕೆ ಸಂಗ್ರಹ ನಿಯಮ ಮತ್ತು ತಪಾಸಣೆ) ಉಪನಿಯಮ | 100-00 400-00 
1967 ಉಪನಿಯಮ-2 ವಾರ್ಷಿಕ ಲೈಸನ್ಸ ಫೀ ಹಾಗೂ ನವೀಕರಣ ಫೀ 
is ಕರ್ನಾಟಕ ಪುರಸಭೆ (ಸರ್ವೆಯರ್‌ ಹಾಗೂ ಪ್ಲಂಬರರಿಗೆ ಲೈಸನ್ಸ) po 510200 
ಉಪನಿಯಮ 1966, ವಾರ್ಷಿಕ ಲೈಸನ್ಸ ಫೀ 
20 | ಕರ್ನಾಟಕ ಪುರಸಭೆ (ಅಪಾಯಕಾರಕ ಉದ್ಯಮಗಳಿಗೆ ಉಪಯೋಗಿಸುವ 
ಸ್ಥಳಗಳ ನಿಯಮ ಮತ್ತು ತಪಾಸಣೆ) ಉಪನಿಯಮಗಳು 1967 
ಉಪನಿಯಮ-3 ರನ್ವಯ ಈ ಕೆಳಗಿನ ತಯಾರಿಕೆ/ಸಂಗ್ರಹ/ಮಾರಾಟ 
ಮಾಡುವಿಕೆಯ ಬಗ್ಗೆ 
1 ಛಾಪ ಖಾನೆ ಇಡುವಿಕೆ 100-00 200-00 
೨ ಜನ 
100-00 200-00 ಕೆಲಸ 
ಗಾರರು 
5-10 
2) ಆಟೊ.ಕಾರ್‌.ಬೈಕ್‌ ಸರ್ವಿಸಿಂಗ್‌ ಅಥವಾ ರಿಪೇರಿ ಮಾಡುವುದು. 100-00 200-00 ಕೆಲಸ 
ಗಾರರು 
11-20 
400-00 ಕೆಲಸ 

















ಗಾರರು 

























































































೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ಭಾಗ - ೬ 
ಹರಿಹರ ನಗರಸಭೆಯಲ್ಲಿ 
ಕ ಉದ್ದಿಮೆ ಅನುಜ್ಞಾ ಪತ್ರ 
5 ವಿವಿಧ ಉದ್ಯಮಗಳ ಹೆಸರು ಪಡೆಯಲು ಶುಲ್ಕದ ವಿವರ | ಷರಾ. 
ಹಾಲಿ ಪರಿಷ್ಕತ 
ಶುಲ್ಕ ಶುಲ್ಕ 
3) ತಾಮ್ರ ಕುಲುಮೆ ೨0-00 100-00 
4) ಕಮ್ಮಾರ ಕುಲುಮೆ 50-00 100-00 
5) ಗಾಜು ಕತ್ತರಿಸುವದು ನಯಗೊಳಿಸುವುದು ಓರೆ ಮಾಡುವುದು. 100-00 200-00 
6) ಅಮೃತ ಶಿಲೆ ಕಲ್ಲು ಕತ್ತರಿಸುವದು ಸಜ್ಜು ಮಾಡುವುದು ಅಥವಾ 
ನಯಗೊಳಿಸುವುದು ಜ 200-00 500-00 
7) ಕಬ್ಬಿಣ/ಕಬ್ಬಿಣವನ್ನೊಳಗೊಂಡಿರುವ/ ಅಂಟಿಮನಿ ಆದರೆ (ಬೆಲೆ 
ಬಾಳುವ ಲೋಹವನ್ನು ಹೊರತು ಪಡಿಸಿ) ಲೋಹ ವನ್ನು ಕತ್ತರಿಸುವುದು, 
ಸುತ್ತಿಗೆಯಿಂದ ಕಡಿಯುವುದು, ಕಾಯಿಸುವ ಮೂಲಕ ಅಥವಾ ಇತರ 00200 56206 
ಯಾವುದೇ ಕ್ರಮದ ಮೂಲಕ ಲೋಹವನ್ನು ಸಂಸ್ಕರಿಸುವುದು ಲೋಹದ 
ಭಾಗಗಳನ್ನು ಜೋಡಿಸುವುದು, ಕೊರೆಯುವುದು, ಉಜ್ಜುವುದು 
ನಯಗೊಳಿಸುವುದು. 
8) ಫೋಟೋಗ್ರಫಿ ಸ್ಟುಡಿಯೋ 100-00 500-00 
10) ವಿದ್ಯುತ್‌ ಸಹಾಯದಿಂದ ಹತ್ತಿ /ರೇಷ್ಮೆ /ಆರ್ಕ್‌ ಸಿಲ್ಕು / ಸೆಣಬು / 50-00 i000 ಕ ರ 
ಉಣ್ಣೆ ನೂಲುವುದು ಅಥವಾ ನೇಯುವುದು 
ಣ ಮಗ್ಗಕ್ಕೆ 
15 ರಿಂದ 
100-00 300-00 20 
೦ 
200-00 400-00 ಹೆಚ್ಚು 
11) ಯಾಂತ್ರಿಕ ಅಥವಾ ವಿದ್ಯುತ್‌ನಿಂದ ಕಟ್ಟಿಗೆ ಕೊರೆಯುವುದು. 200-00 5೨00-00 
12) ವಿದ್ದುತ್‌ ಗ್ಲಾಸ್‌ ಯಾವುದೇ ವಿಧದಿಂದ ಲೋಹವನು 
ಬೆಸೆಯುವುದು ಠಿ 4 100-00 400-00 
13) ತಟದ ಕೆಲಸಮಾಡುವುದು (ಕಲಾಯಿ ಕೆಲಸ ಮಾಡುವುದು) 50-00 200-00 
14) ಇಂಗಾಲಾಮ್ಹ ಮಿಶ್ರಿತ ನೀರು (ಸೋಡಾ) 
ಅ) ವಿದ್ಯುಚ್ಛಕ್ತಿ ಉಪಯೋಗಿಸಿದಾಗ 300-00 
ಬ) ಮೂರು ಬಾಟ್ಲಿಗಳಿಗಿಂತ ಹೆಚ್ಚಿದ್ದು ಕೈಯಿಂದ ಚಲಿಸುವ 200-300 
ಯಂತ್ರದಿಂದ ತಯಾರಿ/ ಒತ್ತುವುದು 
ಕ) ಕೈ ಚಾಲಿತ ಯಂತ್ರದಿಂದ 100-00 
15) ಬೇಕಲೈಟ ಸರಕುಗಳು 300 
5 ಜನ 
100-00 100-00 ಕೆಲಸ 
16) ಬೀಡಿಗಳು (ದೇಶಿಯ ಸಿಗರೇಟುಗಳು) ಸಸ್ಯ ಚುಟ್ಟಾಗಳು ಅಥವಾ ಗಾರರು 
ಸಿಗರೇಟುಗಳು): 5-10 
100-00 200-00 ಕೆಲಸ 
ಗಾರರು 
17) ಬಿಟುಮನ್‌ 50-00 200-00 
18) ಸಿಡಿಮದ್ದು (ಬ್ಲಾಸ್ಟಿಂಗ್‌ ಪೌಡರ್‌) 50-00 200-00 
19) ಎಲಬುಗಳು — 200-00 
20) ಕೈಯಿಂದ ತಯಾರಿಸುವ ಇಟ್ಟಿಗೆಗಳು ಅಥವಾ ಹೆಂಚುಗಳು 100-00 200-00 
21) ಯಾಂತ್ರಿಕ ಸಹಾಯದಿಂದ ತಯಾರಿಸುವ ಇಟ್ಟಿಗೆ ಅಥವಾ 500-00 500-00 








ಹೆಂಚುಗಳು 















































































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ೪೨೯ 
ಹರಿಹರ ನಗರಸಭೆಯಲ್ಲ 
ಚ್ಚ ಉದ್ದಿಮೆ ಅನುಜ್ಞಾ ಪತ್ರ 
ಹಸಿ ವಿವಿಧ ಉದ್ಯಮಗಳ ಹೆಸರು ಪಡೆಯಲು ಶುಲ್ಕದ ವಿವರ | ಷರಾ. 
ಹಾಲಿ ಪರಿಷ್ಕೃತ 
ಶುಲ್ಕ ಶುಲ್ಕ 

22) ಬ್ರಷ್‌ಗಳು 100-00 200-00 
23) ಮೇಣದ ಬತ್ತಿಗಳು ೨0-00 100-00 
24) ಕರುಳ ಹುರಿ 50-00 100-00 
25) ಸೆಲುಲಾಯ್ದ ಅಥವಾ ಸೆಲುಲಾಯ್ದ ಸರಕುಗಳು 50-00 100-00 
26) ಸಿಮೆಂಟ್‌ ಕಾಂಕ್ರೀಟ್‌ ವಿನ್ಯಾಸಗಳು ಅಥವಾ ಮಾದರಿಗಳು 100-00 250-00 
27) ಇದ್ದಲು 50-00 200-00 
28) ರಸಾಯನಿಕಗಳು, ಕ್ರಿಮಿನಾಶಕ, ಬಣ್ಣ 100-00 400-00 
29) ಯಾವುದೇ ಕಸುಬಿಗೆ ಸಂಬಂಧ ಪಟ್ಟ ಚಲನಚಿತ್ರ 
ಫಿಲಂಗಳಪಟ್ಟಿಗಳು 100-00 250-00 
30) ಸುಗಂಧಿತ ಸೌಂದರ್ಯ ಸಾಧನೆಗಳು 100-00 250-00 
31) ಹತ್ತಿ, ಹತ್ತಿ ಜು೦ಗು, ಹತ್ತಿ ನೂಲು,ರೇಷ್ಮೆ ರೇಷ್ಮೆ ನೂಲಿನ ಜುಂಗು, 
ಆರ್ಟ್‌ ಸಿಲ್ಕ್‌ ಜುಂಗು, ಅರೆಸಿಲ್ಕು, ನೂಲು ಉಣ್ಣೆ ಅಥವಾ ಉಣ್ಣೆಯ ಕಸ 50-00 200-00 
ಅಥವಾ ಜಂಗು 
32) ಡಾಮರು 50-00 200-00 
33) ಕೊಬ್ಬು ೨0-00 200-00 
34) ಸಿಡಿಮದ್ದು (ಡೈನಾಮೈಟ್‌) 300-00 
35) ಬಿರುಸು ಬಾಣಗಳು (ತಮಾಷೆ ಮದ್ದು) 250-00 | 400-00 
36) ಪಟಾಕಿಗಳು (ಪಾಯರ್‌ ವರ್ಕ) 500-00 
37) ಅಗಸೆನಾರು (ಫ್ಲೇಕ್ಸ್‌ 100-00 | 200-00 
38) ಮುದ್ರಣ ಬರವಣಿಗೆ, ಮುದಿಸುವುದು ಇತ್ಯಾದಿಗಳಿಗಾಗಿ ಮಸಿ 100-00 200-00 
39) ಅನಿಲ 50-00 500-00 
40) ತುಪ (ತಯಾರಿಸುವುದು ಹಾಗೂ ಮಾರಾಟ) 50-00 400-00 
41) ಗಾಜು ಅಥವಾ ಗಾಜಿನ ವಸ್ತುಗಳು 50-00 400-00 
42) ಕೋವಿ ಮದ್ದು 50-00 200-00 
43) ಹೆ೦ಪ (ಸಣಬಿನ ಗಿಡ ಬಂಗಿ, ಗಾಂಜಾ ಇತ್ಯಾದಿ) 50-00 100-00 
44) ಪಿಂಗಾಣಿ ಸಾಮಾನು ಯಾ ನೈರ್ಮಲ್ಯ (ಸ್ಕಾನಿಟರಿ ವಸ್ತುಗಳ ms AO [[ 
ಮಾರಾಟ ಮಾಡಲಿಕ್ಕಾಗಿ ತಯಾರಿ) 
45) ಚರ್ಮದ ಬಟ್ಟೆ ಅಥವಾ ರೇಕಿನ ಬಟ್ಟೆ ಅಥವಾ ನೀರಿಳಿಯದ ಬಟ್ಟೆ 50-00 200-00 
46) ಸುಣ್ಣ ೨0-00 200-00 
47) ಅಗಸೇ ಬೀಜದ ಎಣ್ಣೆ 100-00 400-00 
48) ಬೆಂಕಿಪೆಟ್ಟಿಗೆ (ಬೆ೦ಗಾಲಪೆಟ್ಟಿಗೆ ಸಹಿತ) 100-01 100-00 
49) ಹಾಸಿಗೆಗಳು ಮತ್ತು ತಲೆದಿಂಬಿಗಳು 200-00 5೨00-00 
50) ಚರ್ಬಿ (ದನದ ಕೊಬ್ಬು) 100-00 | 200-00 
51) ಮೇಣದ ಅರಿವೆ (ಆಯಿಲ್‌ ಕ್ಲಾತ್‌) 50-00 200-00 
52) ಎಣ್ಣೆಗಳು (ಪೆಟ್ರೋಲಿಯಂ ಎಣ್ಣೆ ಹೊರೆತು) 100-00 200-00 
53) ಔಷಧಿಯ ಅಥವಾ ವೈದ್ಯಕೀಯ ಉತ್ಪನ್ನಗಳು 100-00 5೨00-00 
54) ಕಾಗದ ಅಥವಾ ರಟ್ಟು 100-00 200-00 


























































































































೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ಭಾಗ - ೬ 
ಹರಿಹರ ನಗರಸಭೆಯಲ್ಲ 
ಚ್ಚ ಉದ್ದಿಮೆ ಅನುಜ್ಞಾ ಪತ್ರ 
ಹಸಿ ವಿವಿಧ ಉದ್ಯಮಗಳ ಹೆಸರು ಪಡೆಯಲು ಶುಲ್ಕದ ವಿವರ | ಷರಾ. 
ಹಾಲಿ ಪರಿಷ್ಕೃತ 
ಶುಲ್ಕ ಶುಲ್ಕ 
55) ಚರ್ಮದಿಂದ ಸಂಗ್ರಹಿಸುವ ವಸ್ತು (ಮಾರಾಟ ಮಾಡಲಿಕ್ಕಾಗಿ ಸು 
ತಯಾರಿ) | | 
56) ಕಪು ರಾಳ (ಪಿಚ್‌) 200-00 
57) ಪ್ಲಾಸ್ಟಿಕ್‌ ಸರಕುಗಳು (ಮಾರಾಟ ಮಾಡಲಿಕ್ಕಾಗಿ ತಯಾರಿ) 100-00 | 500-00 
58) ಯಾಂತ್ರಿಕ ಅಥವಾ ಇತರ ಯಾವುದೇ ಶಕ್ತಿಯಿಂದ ಮಾಡುವ 
PR ತ 50-00 100-00 
59) ರಬ್ಧರ್‌ ಅಥವಾ ರಬ್ಬರ್‌ ಸರಕುಗಳು 100-00 400-00 
60) ಸಾಬೂನು ಅ. ಕೈಯಿಂದ ತಯಾರಿಕೆ 100-00 400-00 
ಬ. ಯಾಂತ್ರಿಕ ಸಹಾಯದಿಂದ | 250-00 500-00 
61) ಟೈರ್‌ /ಸಿಮೆಂಟ್‌ ಅಂಗಡಿ/ಹೆಂಚು/ಕಬ್ಬಿಣ/ಬಣ್ಣ /ಫ್ಲೈ ಚ 
ವುಡ್‌/ಗ್ಲಾಸ್‌ಇತರೆ ದಾಸ್ತಾನು 
62) ಟಿ.ವಿ./ಮೊಬೈಲ್‌/ಫರ್ನಿಚರ್‌, ಎಲೆಕ್ಟ್ರಿಕಲ್‌/ಎಲೆಕ್ಟ್ರಾನಿಕ್ಸ್‌ 6 
/ಕಮ್ಯುನಿಕೇಶನ್ಸ್‌, ಇತರೆ ಮಾರಾಟ 
63) ಟಿ.ವಿ./ಮೊಬೈಲ್‌/ಫರ್ನಿಚರ್‌, ಎಲೆಕ್ಟ್ರಿಕಲ್‌/ಎಲೆಕ್ಟ್ರಾನಿಕ್ಸ್‌ ಸ 
/ಕಮ್ಯುನಿಕೇಶನ್ಸ್‌ ಇತರೆ ದುರಸ್ತಿ 
64) ಬೈಕ್‌/ ಕಾರ್‌ ಷೋ ರೂಂ 1000 
65) ರೈಸ್‌ /ಅವಲಕ್ಕಿ ಮಿಲ್‌ 500 
66) ಜ್ಯುಯಲರ್ಸ್‌ 300 
67) ಕೌರಿಯರ್‌ ಸೆಂಟರ್‌ 200 
68) ವಿಡಿಯೋ ಚಿತ್ರಮಂದಿರ 500 
69) ಚಿತ್ರಮಂದಿರ 1000 
70) ಟ್ರಾನ್ಸ್‌ ಪೋರ್ಟ್‌ ಆಫೀಸ್‌ 500 
71) ಐಸ್‌ಕ್ರೀಂ /ಮಿಲ್ಮ್‌ ಪಾರ್ಲರ್‌/ಕೂಲ್‌ ಡ್ರಿಂಕ್ಷೆಂಟರ್‌ 
72) ಬ್ಯೂಟಿ ಪಾರ್ಲರ್‌ 200 
73) ಗ್ಯಾಸ್‌ ಏಜೆನ್ಷೀಸ್‌ 500 
74) ಮೆಡಿಕಲ್‌ ಷಾಪ್‌ ಎ ವರ್ಗ 600 
ಬಿ ವರ್ಗ 400 
75) ಕಂಪ್ಯೂಟರ್‌ ಸೆಂಟರ್‌ಗಳು/ ಹಾರ್ಡ್‌ವೇರ್‌ & ನೆಟ್‌ವರ್ಕಿಂಗ್‌ 400 
76) ಎಲೆಕ್ಟಿಕಲ್‌ ಷಾಪ್‌ ಎ ವರ್ಗ 400 
ಬಿ ವರ್ಗ 200 
77) ಕ್ಲಿನಿಕ್‌ / ಕ್ಷಿನಿಕಲ್‌ ಲ್ಯಾಬೊರೇಟರೀಸ್‌ 400 
78) ನರ್ಸಿಂಗ್‌ ಹೋಂ 1000 
79) ಪೆಟ್ರೋಲ್‌ ಬಂಕ್‌ 1000 
21 | ಯಾವುದೆ ಜಾಗದಲ್ಲಿ ಲ್ಲೆಸನ್ನ ಇಲ್ಲದೆ ಈ ಕೆಳಗಿನ ವಸ್ತುಗಳನ್ನು 
ಸಂಗ್ರಹಿಸಬಾರದು 
1) ಬೂದಿ, ರಕ್ತ ಕರ್ಪೂರ, ತೆಂಗಿನ ನಾರು 50-00 100-00 
2) ಬಿದಿರುಗಳ, ಬೀಡಿ ಎಲೆಗಳ ಸಂಗ್ರಹಣೆ ಮತ್ತು ಮಾರಾಟ 50-00 250-00 
3) ರಟ್ಟು, ಮೆಣಸಿನ ಕಾಯಿ 50-00 200-00 











































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ೪೩೧ 
ಹರಿಹರ ನಗರಸಭೆಯಲ್ಲ 
ಚ ಉದ್ದಿಮೆ ಅನುಜ್ಞಾ ಪತ್ರ 
ಹಸಿ ವಿವಿಧ ಉದ್ಯಮಗಳ ಹೆಸರು ಪಡೆಯಲು ಶುಲ್ಕದ ವಿವರ | ಷರಾ. 
ಹಾಲಿ ಪರಿಷ್ಕೃತ 
ಶುಲ್ಕ ಶುಲ್ಕ 
4) ದ್ರವ ರಾಸಾಯನಿಕಗಳು ೨0-00 250-00 
5) ಕ್ತೋರೈಡ್‌ ಮಿಶ್ರಣ ೨೦-00 200-00 
6) ಚೀಲದಲ್ಲಿ ಅಥವಾ ಬೋರಾದಲ್ಲಿ ಕಟ್ಟದ ಬಟ್ಟೆ 100-00 250-00 
7) ಹತ್ತಿ, ನೂಲಿನ ರೇಷ್ವೆ ಆರ್ಟ್‌ ಶಿಲ್ತು ಉಣ್ಣೆಯ ಬಟ್ಟೆಗಳು 100-00 400-00 
8) ಕಲ್ಲಿದ್ದಲು ಅಥವಾ ಕಲ್ಲಿದ್ದಲು ಕಿಟ್ಟ 50-00 | 400-00 
9) ಆಮ್ಲಜನಕ ಅನಿಲ, ಜಲಜನಕ ಅನಿಲ ಸಾರಜನಕ ಅನಿಲ ಇಂಗಾಲದ 
ಡ್ಸೆ ಅಕ್ಷೈಡ್‌ ಅನಿಲ ಗಂಧಕ ಡ್ಲೆ ಅಕ್ಸೆಡ್‌ ಅನಿಲ ಕ್ಲೋರಿನ್‌ ಅನಿಲ 50-00 400-00 
ಅಸಿಟೆಲಿನ್‌ ಅನಿಲ, ಇತ್ತಾದಿಗಳ ಸಂಯುಕ್ತ ಅನಿಲ 
10) ಕೊಬ್ಬರಿ ೨೦-00 400-00 
1) ವೈದ್ಯಕೀಯ ಉಪಯೋಗದ ರೇಷ್ಮೆಯಂಥ ಹತ್ತಿಯನ್ನೊಳಗೊಂಡ 
ಹತ್ತಿ ೨0-00 100-00 
12) ಹತ್ತಿ ಕಸ ಅಥವಾ ಚುಂಗು ಅಥವಾ ನೂಲಿನ ಕಸ ಅಥವಾ ಚುಂಗು, 
ಹತ್ತಿ ಚಿ ೨0-00 100-00 
13) ಜಲಾವೇ ಕಟ್ಟಿಗೆ ಡಿಪೋ 50-00 | 100-00 
14) ನೈಟ್ರೋಸೆಲ್ನುಲೋಸ್‌ ಬಣ್ಣ,ಅರಗಿನ ಬಣ್ಣ, ಇನಾಮಲ್‌ ಬಣ್ಣ, 
He ತಾಡಿ 100-00 | 200-00 
15) ಒಣ ಮೀನು ೨೦-0೦೦ 150-00 
16) ಗೋಣಿ ಚೀಲಗಳು ೨೦-00 150-00 
17) ಕಟ್ಟಿಗೆ ಕೋಕಾಗಳು, ಪೆಟ್ಟಿಗೆ ಬ್ಯಾರಲ್‌ ಅಥವಾ ಇತರೆ ಕಟ್ಟಿಗೆ ೪ ಟೆ 
ವಸ್ತುಗಳು § | 
18) ಚರ್ಮ (ಲಿಡಕರ್‌ ಬಟ್ಟೆ ಅಂಗಡಿ) 50-00 100-00 
19) ಮಿಥ್ರೆಲ್‌ ಸಿರಿಟ್‌, ಡಿನೇಚರ್ಸ್‌ ಸಿರಿಟ್‌ ಅಥವಾ ಪ್ರೆಂಚ್‌ ಪಾಲಿಶ್‌ 50-00 200-00 
20) ಫ್ಲೆವುಡ್‌ ಸನ್‌ ಮೇಕ್‌ ಇತ್ಯಾದಿ 100-00 500-00 
21) ಕಿರಾಣಿ ಅಂಗಡಿ 100-00 200-00 
22) ಚಿಲ್ಲರೆ ಅಂಗಡಿ ೨0-00 100-00 
23) ಬಟ್ಟೆ ಅಂಗಡಿ ಎ ವರ್ಗ | 100-00 500-00 
ಬಿ ವರ್ಗ 300-00 
ಸಿ ವರ್ಗ 200-00 
24) ಬೀಡಿ ಅಂಗಡಿ ೨0-00 150-00 
25) ಪುಟ್‌ ವೇರ್‌ 100-00 300-00 
ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964 ರ ಪ್ರಕರಣ 256ರಡಿ 
ರಚಿತವಾದ ಅನೂಸೂಚಿ 13ರಲ್ಲಿ ಬರ್ಚು ಇತರೆ ಉದ್ದೇಶಗಳು ವಸ್ತುಗಳು 
22 ಹಾಗೂ ಈ ಕೆಳಗಿನ ಉದ್ದಿಮೆಗಳಿಗೆ ಅವುಗಳ ಮುಂದೆ ಜೋಡಿಸಿದಂತೆ 
ಲೈಸನ ಫೀ ವಿಧಿಸಲಾಗಿದೆ. 
1) ಕೀಟ ನಾಶಕ, ಸೋಂಕು ನಿವಾರಕಗಳ ತಯಾರಿಕೆ ದಾಸ್ತಾನು ಮಾರಾಟ | 100-00 500-00 
2) ಗೊಬ್ಬರದ ದಾಸ್ತಾನು ಮಾರಾಟ 100-00 ೨0೦0-00 
3) ಬ್ರಾಂಡಿ ಶಾಪ್‌ 1590-00 ೨೦೦0-00 
4) ಅರ್ಯಾಕ ಶಾಪ್‌ 100-00 200-00 























೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ಭಾಗ - ೬ 








ಹರಿಹರ ನಗರಸಭೆಯಲ್ಲಿ 
ಉದ್ದಿಮೆ ಅನುಜ್ಞಾ ಪತ್ರ 








ವಿವಿಧ ಉದ್ಯಮಗಳ ಹೆಸರು ಪಡೆಯಲು ಶುಲ್ಕದ ವಿವರ | ಷರಾ. 
ಉಲ. ವವ 
ಹಾಲಿ ಪರಿಷ್ಕೃತ 
ಶುಲ್ಕ ಶುಲ್ಕ 
5) ತೆಂಗಿನ ಕಾಯಿ ದಾಸ್ತಾನು ಮಾರಾಟ 50-00 250-00 





6) ಇಂಗು, ಮೆಣಸಿನ ಕಾಯಿ, ಕೊಬ್ಬರಿ ಒಳಗೊಂಡಂತೆ ಕಿರಾಣಿ 
ಸಾಮಾನುಗಳ ದಾಸ್ತಾನು ಮಾರಾಟ 


೨೦-00 200-00 





7) ಔಷದ ವ್ಯಾಪಾರದ ಅಂಗಡಿ 100-00 400-00 





8) ಸ್ಟೇಷನರಿ ಸಾಮಾನುಗಳ ದಾಸ್ತಾನು ಮಾರಾಟ 100-00 300-00 





ಅಶ್ವ ಶಕ್ತಿ ಬಳಸಿಕೊ೦ಡು ನಡೆಸುವ ಯಾವುದೇ ಉದ್ದಿಮೆಗಳು 



































— 200-00 
1 ರಿಂದ 5 ಹೆಚ್‌. ಪಿ 
೨3 5 ರಿಂದ 10 ಹೆಚ್‌. ಪ — 300-00 
10 ರಿಂದ 15 ಹೆಚ್‌. ಪಿ ದ 400-00 
15 ರಿಂದ 20 ಹೆಚ್‌. ಪಿ — 500-00 
20 ಹೆಚ್‌. ಪಿ.ಗಿಂತ ಮೇಲ್ಪಟ್ಟು ಹೆಚ್ಚಿನ ಪ್ರತಿಯೊಂದು ಹೆಚ್‌.ಪಿ ಗೆ — 25-00 
ಆಡಳಿತಾಧಿಕಾರಿಗಳು 
ಪೌರಾಯುಕರು 0 
ಪಿ.ಡಿ. 3 ಇ ನಗರಸಭೆ, ಹರಿಹರ ಹಾಗೂ ಜಿಲ್ಲಾಧಿಕಾರಿಗಳು, 
ನಗರಸಭೆ, ಹರಿಹರ ದ್‌ 
ದಾವಣಗೆರೆ ಜಿಲ್ಲೆ. 


ನಗರಸಭಾ ಕಾರ್ಯಾಲಯ, ಹರಿಹರ 
ಪ್ರಕಟಣೆ 
ನಸಹ/ಕ೦.ಅ/ಸಿ.ಆರ್‌:08/2007-08, ದಿನಾಂಕ: 13ನೇ ಫೆಬ್ರವರಿ 2008 

ಹರಿಹರ ನಗರಸಭೆ ವ್ಯಾಪ್ತಿಯಲ್ಲಿನ ಸ್ಥಿರ ಆಸ್ತಿಗಳ ಮಾಲೀಕರು/ಅನುಭೋಗದಾರರುಗಳಿಗೆ ಈ ಮೂಲಕ 
ಪ್ರಕಟಿಸುವುದೇನೆಂದರೆ ಸರ್ಕಾರದ ಅಧಿಸೂಚನೆ 44 ದಿನಾಂಕ: 07/03/2005 ರ ಮೇರೆಗೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆ 
ಪದ್ಧತಿಯ ನಿಯಮಾವಳಿಗೆ ತಿದ್ದುಪಡಿ ಮಾಡಿರುವ ಹಿನ್ನೆಲೆಯಲ್ಲಿ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಇವರ 
ಸುತ್ತೋಲೆ ಸಂಖ್ಯೆ ಪೌನಿ.ಎಸ್‌.ಎಎಸ್‌:56/2005-06 ದಿನಾ೦ಕ: 2/09/2005ರ ಆದೇಶ ಅನ್ವಯ ಕಂಡಿಕೆ 1 (8)ರ ಪ್ರಕಾರ 
ತೆರಿಗೆ ದರವನ್ನು ಹೆಚ್ಚಿಸಿಕೊಳ್ಳಬೇಕಾಗಿರುವುದರಿಂದ ಹಾಗೂ ಕೇಂದ್ರ ಮೌಲ್ಯಮಾಪನ ಸಮಿತಿ ನಡವಳಿಕೆಯ ದಿನಾಂಕ: 
29/10/2007ರ ಮೇರೆಗೆ ನಿಗಧಿತವಾದ ಮಾರುಕಟ್ಟೆಯ ದರವನ್ನು ಕರ್ನಾಟಕ ಸ್ಟಾಂಪ್‌ ಕಾಯ್ದೆ 1957 ನಿಯಮ 45 (ಬಿ) 
ಅನ್ವಯ ರಾಜ್ಯ ಪತ್ರದಲ್ಲಿ ದಿನಾಂಕ: 22/1/2007 ರಂದು ಪ್ರಕಟಗೊಂಡಿದ ದರಗಳನ್ನು ದಿನಾಂಕ: 1/12/2007 ರಿಂದ ಜಾರಿಗೆ 
ತಂದಿರುವುದರಿಂದ, ಆಡಳಿತಾಧಿಕಾರಿಗಳ ಠರಾವು ನಂ. 84 ದಿನಾಂಕ: 13/01/2008 ಮೇರೆಗೆ ಕೇಂದ್ರ ಮೌಲ್ಯಮಾಪನ 
ಸಮಿತಿಯ ನಿಗಧಿಪಡಿಸಿದ ಮಾರುಕಟ್ಟೆಯ ದರದ ಶೇ.50ರಷ್ಟು ದರಗಳನ್ನು ನಿರ್ಧಾರಿಸಿಕೊಂಡು ನಿವೇಶನ ದರ 
(ಪ್ರತಿ.ಚದರ.ಅಡಿ), ಹಾಗೂ ಕಟ್ಟಡಗಳದರ (ಪ್ರತಿ.ಚದರ.ಅಡಿ) ರಂತೆ 2008-09ನೇ ಸಾಲಿನಿಂದ ಅಂದರೆ ದಿನಾಂಕ: 
(01/04/2008) ರಿಂದ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯನ್ನು ಪಾವ್ತಿಸುವಂತೆ ಪ್ರಕಟಿಸಲಾಗಿದೆ. 

ಆಸ್ತಿ ತೆರಿಗೆ ದರಗಳು 
































೫ ಬಾಬುಗಳ ವಿವರ 2005-06 ರಿಂದ 2007-08 2008-09ನೇ ಸಾಲಿನಿಂದ 
ಸಂ. ರವರೆಗೆ ನಿಗಧಿತವಾದ ದರಗಳು ಅನ್ನಯಿಸುವ ದರಗಳು ವಿವರ 
1 | ಖಾಲಿ ನಿವೇಶನಗಳಿಗೆ ವಿನಾಯಿತಿ ವಿನಾಯಿತಿ 
2 (ವಾಸದ ಕಟ್ಟಡಗಳಿಗೆ ಶೇ.0.5 ಶೇ.0.6 
3 ವಾಣಿಜ್ಯ ಕಟ್ಟಡಗಳಿಗೆ ಶೇ.0.8 ಶೇ.0.9 
0ಬಿ: ದ್ಯಾಬೇರಿ ಎಂ.ಕೆ. ನಲವಡಿ 
ಪಿ.ಡಿ. 4 ಆಡಳಿತಾಧಿಕಾರಿಗಳು ನಗರಸಭೆ, ಹರಿಹರ ಹಾಗೂ ಪೌರಾಯುಕ್ತರು 


ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ, ದಾವಣಗೆರೆ. ನಗರಸಭೆ ಹರಿಹರ. 


ಭಾಗ - ಓ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ 


೪೩೩ 





ನಿರ್ದೇಶಿಸಿರುತ್ತಾರೆ. 


ಕಂದಾಯ ಸಚಿವಾಲಯ 


ಭೂ ಸ್ವಾಧೀನ ಕಾಯ್ದೆ ಕಲಂ 17(1)ರ ಅನ್ವಯ ಕಲಂ 660ರ ಅಂತಿಮ ಘೋಷಣೆ 
ಕ್ರಮಾಂಕ: ಕಂಇ ಭೂಸ್ವಾಶಿ: IV CR 116/07-08, ದಿನಾಂಕ: 27ನೇ ಡಿಸೆಂಬರ್‌ 2007 

ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆಯ ಮುಖ್ಯ ಕಾಲುವೆ ನಿರ್ಮಾಣದ ಸಲುವಾಗಿ 
ಅವಶ್ಯಬೇಕಾಗಿರುವುದರಿಂದ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಇವರ ಪತ್ರದ ನಂ. ಆರ್‌ 2 ಎಲ್‌ಎಕ್ಕೂ ಎಸ್‌ಆರ್‌/01/2005-06 ದಿನಾಂಕ: 19.05.06 ರ ಅಧಿಸೂಚನೆಯಲ್ಲಿ 
ತಿಳಿಯಪಡಿಸಲಾಗಿದೆ ಹಾಗೂ ದಿನಾಂಕ: 22.6.2006 ರಂದು ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣದ 
(1ನೇ ಉಪ ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿವಸಗಳ ಮುಕ್ತಾಯದ ನಂತರ ಸದರಿ ಭೂಮಿಗಳನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು 


ಸದರಿ ಭೂ ಸ್ವಾಧೀನ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದೆ೦ದು ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂ ಸ್ವಾಧೀನ ಅಧಿನಿಯಮದ ಪ್ರಕಾರ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರನ್ನು ಸದರಿ 
ಜಮೀನುಗಳ ಸಂಬಂಧದಲ್ಲಿ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳು ಪ್ರಶಾಸನ ಕಾರ್ಯವನ್ನು ನಿರ್ವಹಿಸುವಂತೆ ಈ ಮೂಲಕ ನೇಮಿಸಲಾಗಿದೆ. ಮತ್ತು 
ಜಮೀನಿನ ಅಧಿಕೃತ ಸ್ವಾಧೀನ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 
ಸದರಿ ಭೂಮಿಗಳಲ್ಲಿ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿ, ತುಂಗಾ ಮೇಲ್ಪಂಡೆ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 



























































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಹೊಳಲೂರು ಗ್ರಾಮ: ಬೆಳರಿಕಟ್ಟೆ 
ತ್ತ ಖಾತೆದಾರರ ಹೆಸರು ಅನುಭವದಾರರ | ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನಕ್ಕೆ ಮರ, ಮಾಲ್ಕಿ 
ಸಂ. ಹೆಸರು ಒಳಪಟ್ಟ ಜಮೀನಿನ ಬಾವಿ ಕಟ್ಟಡ 
ಪೂರ್ವಕ್ಕೆ | ಪಶ್ಚಿಮಕ್ಕೆ | ಉತ್ತರಕ್ಕೆ | ದಕ್ಷಿಣಕ್ಕೆ | ವಿಸ್ತೀರ್ಣ | ಆಕಾರ ಇತ್ಯಾದಿಗಳ 
ಎ.ಗುಂ. [ರೂ.ಪೈ ವಿವರ 
| 2 3 4 5 6 7 8 9 10 1] 1) 
1. | ಬಿ.ಹೆಚ್‌. ಈಶ್ವರಪ್ಪ ಬಿನ್‌ ರಂಗಪ್ಪ ಸ್ಪಂತ 61/1 ಸ.ನಿ.ತ 60 61/2 61/2 63 0-13 0-453 
(ಚಂದ್ರಮ್ಮ ಕೋಂ ಲೇಟ್‌ ಬಿ.ಹೆಚ್‌. 
ಈಶ್ವರಪ) 
2. | ಬಿ.ಹೆಚ್‌. ನಿರಂಜನಮೂರ್ತಿ ಬಿನ್‌ ಸ್ಪಂತ 61/1 ಸ.ನಿ.ತ 61/1 62 61/2 61/1 0-04 0-13 
ಬಿ.ಹೆಚ್‌. ಮರುಡಪ್ಪ 
ಜುಮ್ಹಾ 0-17 0-58 
ಜುಮ್ಲಾ (0-17) ಹದಿನೇಳು ಗುಂಟೆಗಳು ಮಾತ್ರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವ್ಹಿ.ಪಿ. ಬಳಿಗಾರ್‌ 
ಪಿ.ಆರ್‌. 26 ಆಯುಕ್ತರು, (ಪುನರವಸತಿ ಹಾಗೂ ಭೂಸ್ವಾಧೀನ ಕೃಮೇ.ಯೋ.) 


ಮತ್ತು ಪದನಿಮಿತ್ತ ಸರ್ಕಾರದ ಅಪರ ಕಾರ್ಯದರ್ಶಿ, 


ಕಂದಾಯ ಇಲಾಖೆ, ಬಾಗಲಕೋಟೆ 





೪೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ಭಾಗ - ೬ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ:ಎಲ್‌ಎಕ್ಕೂ:ಸಿಆರ್‌-23/07-08, ದಿನಾಂಕ: 11ನೇ ಜನವರಿ 2008 

ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಉಪ ಕಾಲುವೆಯನ್ನು ನಿರ್ಮಿಸಲು ಆಗತ್ಯವಾಗಲಿದೆ 
ಎಂದು ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1)ರ 4ನೇ 
ಪ್ರಕರಣದ ಉಪ ಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ಧಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ 
ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2)ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, 
ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ 
ಸದರಿ ಅಧಿನಿಯಮದ 5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ಧಿಷ್ಟ ಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ ಕಂಣ 31 
ಭೂಸ್ವಾಳ 2002 ದಿ. 4-6-2002) 

ಸದರಿ ಭೂಮಿಗಳ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ರೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ 
ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ 
ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ದಿ ಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ 
ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು ಲ 

ವಿಶೇಷಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 









































ಅನುಸೂಚಿ 
ಜಿಲ್ಲೆ ದಾವಣಗೆರೆ ತಾಲ್ಲೂಕು ಃ ಹೊನ್ನಾಳಿ ಹೋಬಳಿಃ ಗೋವಿನಕೋವಿ ಗ್ರಾಮಃ ಹೊನ್ನಾಳಿ 
ಸಃ ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ಹೆಸರು ವಿವರ 

ಪೂರ್ವಕ್ಕೆ ಪಶಿ ಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ಮೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. `ರೂ.ಪೈ 

1. 2 3 4 5 6 7 8 9 10 11 
1. 1.ಡಿ.ಹೆಜ್‌.ರಾಮಪ್ಪ ಸ್ವಂತ 10/1 ಖುಷ್ಕಿ 10/1 10/1 ಅಂಜನಾಪುರ 10/2 0-023/೬ 0-07 
2.ಶಿವಶಂಕ್ರಪ್ಪ ಯಾನೆ ಶಿವಪ್ಪ ಸ್ವಂತ 10/1 ಖುಷ್ಕಿ 10/1 10/1 ಗಡಿ 10/2 0-03 0-07 
3.ಸಿದ್ದಪ್ಪ ಸ್ವಂತ 10/1 ಖುಷ್ಕಿ 10/1 10/1 10/2 0-023/೬ 0-07 
4.ಇಟಗಪ್ಪ ಸ್ವಂತ 10/1 ಖುಷ್ಕಿ 10/1 10/1 10/2 0-023/೬ 0-07 
5.ಕೆಂಚಮ್ಮ ಕೋಂ ಸಂಕಪ್ಪ ಸಂತ 10/1 ಖುಷ್ಕಿ | 10/1 10/1 10/2 0-022 0-07 

















ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ೪೩೫ 

































































1. ಡಿ 3 4 5 6 ಕ 8 9 10 11 
2. | 1.ಹೆಚ್‌.ಎಂ.ಶಿವಮೂರ್ತಿ ಬಿನ್‌ ಸ್ವಂತ 10/2ಪಿ1 | ಖುಷ್ಕಿ 10/1 10/2 10/2 11 0-023/ಓ 0-07 
ಹೆಚ್‌.ಎಂ.ಮಲ್ಲಪ್ಪ ಸ್ವಂತ 10/222 | ಖುಷ್ಕಿ 10/1 10/2 10/2 11 ಸಟ 0-07 
2.ಸಿದಪ ಬಿನ್‌ ಕರಿಸಿದಪ ಸಂತ 10/223 | ಖುಷಿ 10/1 10/2 10/2 11 0-07 
೦ಎಖಬಿ ಎಲಿ ವ ಕೆ 0-024 
3.ಸಂಕಪ್ಪ ಬಿನ್‌ ದೊಡ್ಡಸಂಕಪ್ಪ ಸ್ವಂತ 10/2ಪಿ4 | ಖುಷ್ಕಿ 10/1 10/2 10/2 11 0-07 
೧೧1 
4.ಸಾಕಮ್ಮ ಕೋಂ ನಾಗರಾಜಪ್ಪ ಸ್ವಂತ 10/2ಪಿ5 | ಖುಷ್ಕಿ 10/1 10/2 10/2 11 023 0-07 
5.ಕೆಂಚವ ಕೋಂ ಮರಿಸಿದಪ 093 
ವ ೦ಬಿ 
ಹೆಚ್‌.ಎಂ.ಪುಟ್ಟಮಲ್ಲಪ್ಪ ಬಿನ್‌ ಸಣ್ಣಯಲ್ಲಪ್ಪ ಸ್ವಂತ 11/1ಬಿ ಖುಷ್ಕಿ | 11/1ಬ 11/1ಬಿ 10 11/2 0-14 0-32 
4. | 1. ಮಾಯಪ್ಪ ಯಾನೆ ಮಾಯಪ್ಪ ಕೊತ್ತಂಬರಿ ಬಿನ್‌ ಸ್ವಂತ 11/2 ಖುಷ್ಕಿ 11/2 11/2 11/1ಬಿ 12 0-05 0-08 
ರಾಯಪ ಯಾನೆ ಸಣ ತಮ್ಮ ಣ 
ಬ ಣ ೬ಣ 
2.ಸುಶೀಲಮ್ಮ ಕೋಂ ರಾಯಪ್ಪ ಕಲ್ಕೇರಿ ಹೊನ್ನಾಳಿ ಸ್ವಂತ 11/2 ಖುಷ್ಕಿ 11/2 11/2 11/1ಬಿ 12 0-06 0-08 
3.ಕರಿಸಿದ್ದಮ್ಮ ಕೋಂ ಶಿವರಾಯಪ್ಪ ಕಲ್ಕೇರಿ ಸ್ವಂತ 11/2 ಖುಷ್ಕಿ 11/2 11/2 11/1ಬಿ 12 0-05 0-08 
ಹೊನ್ನಾಳಿ 
5. | 1.ಮಾಯಮ್ಮ ಕೋಂ ಡಿ.ಆರ್‌.ಇಟ್ಟಪ್ಪ ಸ್ವಂತ 12/1ಎ ಖುಷ್ಕಿ | 12/1ಎ ಮಾರಿಕೊಪ್ಪ 12/1ಬಿ 12/2 0-05 0-11 
ಗಡಿ 
6. | ಮಾಯಮ್ಮ ಕೋಂ ಡಿ.ಆರ್‌.ಇಟ್ಟಪ್ಪ ಸ್ವಂತ 12/1 ಖುಷ್ಕಿ | 12/1ಬಿ ಮಾರಿಕೊಪ್ಪ 11 '2/1ಎ 0-20 0-46 
ಗಢ 12/1ಬಿ 
ಒಟು 2-01 
ಲ 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 31 ದಾವಣಗೆರೆ ಜಿಲ್ಲೆ. 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಕೂ:ಸಿಆರ್‌-28/07-08, ದಿನಾಂಕ: 11ನೇ ಜನವರಿ 2008 
ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ಲಂಡೆ ಯೋಜನೆ ಉಪ ಕಾಲುವೆಯನ್ನು ನಿರ್ಮಿಸಲು ಆಗತ್ಯವಾಗಲಿದೆ 
ಎಂದು ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ , ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1)ರ 4ನೇ 


ಪ್ರಕರಣದ ಉಪ ಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ಧಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ 


೪೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ಭಾಗ - ೬ 





ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2)ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, 
ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ 
ಸದರಿ ಅಧಿನಿಯಮದ 5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ಧಿಷ್ಟ ಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ ಕಂಇ 31 


ಭೂಸ್ವಾಳ 2002 ದಿ. 4-6-2002) 


ಸದರಿ ಭೂಮಿಗಳ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ಟೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ 
ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ 
ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ 
ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು ಜೆ 

ವಿಶೇಷಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 



























































ಅನುಸೂಚಿ 
ಜಿಲ್ಲಿಃ ದಾವಣಗೆರೆ ತಾಲ್ಲೂಕುಃ ಹೊನ್ನಾಳಿ ಹೋಬಳಿ ಃಗೋವಿನಕೋವಿ ಗ್ರಾಮಃಕೋನಾಯಕನಹಳ್ಳಿ 
ಸ್ರ; ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ಹೆಸರು ವಿವರ 
ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ಕೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. `ರೂ.ಪೈ 
1. 2 3 4 5 7 10 11 
1. | ಶಿದ್ದಕ್ಕ ಕೋಂ ರಾಯಪ್ಪ ಸ್ವಂತ 19 ಖುಷ್ಕಿ 18 ಬಲಮುರಿಗಡಿ 19 19 0-13 0-29 
2. 1.ಹಳದಪ್ಪ ಬಿನ್‌ ಪುಟ್ಟಪ್ಪ ಸ್ವಂತ 18/21 ಖುಷ್ಕಿ ಚಾನಲ್‌ 19 18 18 0-14 0-37 
2.ಹಳದಪ್ಪ ಬಿನ್‌ ಕೆಂಚಪ್ಪ ಚೌಟಿ ಸ್ವಂತ 18/ಪಿ2 ಖುಷ್ಕಿ ಚಾನಲ್‌ 19 18 18 0-04. 0-10 
3.ಕೆಂಚಪ್ಪ ಬಿನ್‌ ಹುಚ್ಚಪ್ಪ ಚೌಟಿ ಸ್ವಂತ 18/ಪಿ3 ಖುಷ್ಕಿ ಚಾನಲ್‌ 19 18 18 0-03 0-08 
ಒಟ್ಟು 0-34 
ಒಟ್ಟು 0-34 ಗುಂಟೆ ಮಾತ್ರ 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌. 32 


ದಾವಣಗೆರೆ ಜಿಲ್ಲೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ೪೩೭ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಕೂ:ಸಿಆರ್‌-25/07-08, ದಿನಾಂಕ: 11ನೇ ಜನವರಿ 2008 
ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ಲಂಡೆ ಯೋಜನೆ ಉಪ ಕಾಲುವೆಯನ್ನು ನಿರ್ಮಿಸಲು ಆಗತ್ಯವಾಗಲಿದೆ 
ಎಂದು ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ , ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1)ರ 4ನೇ 
ಪ್ರಕರಣದ ಉಪ ಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ಧಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ 
ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2)ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, 
ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 
ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ 
ಸದರಿ ಅಧಿನಿಯಮದ 5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ಧಿಷ್ಟ ಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ ಕಂಇ 31 
ಭೂಸ್ವಾಳ 2002 ದಿ. 4-6-2002) 
ಸದರಿ ಭೂಮಿಗಳ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ರೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ 
ನಂತರ ಜಿಲ್ಲಾಧಿಕಾರಿಗಳು , ದಾವಣಗೆರೆ ರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ 
ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ದಿ ಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ 
ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು P 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆ ದಾವಣಗೆರೆ ತಾಲ್ಲೂಕುಃ ಹೊನ್ನಾಳಿ ಹೋಬಳಿ ಕಸಬಾ ಗ್ರಾಮಃಹೆಚ್‌.ಕಡದಕಟ್ಟೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ಹೆಸರು ವಿವರ 
ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. `ರೂ.ಪೈ 
L: 2 3 4 5 6 7 8 9 10 11 
1. 1.ಕೆ.ಟ.ಉಮೇಶಪ್ಪ ಬಿನ್‌ ತಿಮ್ಮಪ್ಪ ಸ್ವಂತ 58/3 ಖುಷ್ಕಿ 58/3 58/3 56 58/3 0-08 0-17 
2.ಹೊನ್ನಮ್ಮ ಕೋಂ ಬಸಪ್ಪ 58/3 56 58/3 56 58/3 0-03 0-06 
58/3 






















































































೪೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ಭಾಗ - ೬ 
1. 2 ಡಿ 4 5 6 7 8 9 10 11 
2. | 1.8.ಟಿ.ಉಮೇಶಪ್ಪ ಬಿನ್‌ ತಿಮ್ಮಪ್ಪ ಸಂತ 58/4 ಖುಷ್ಕಿ 58/4 58/4 58/3 58/5 0-07 0-15 
2:ಗಂಗಮ್ಮ ಕೋಂ ಸಣ್ಣಬಸಪ್ಪ 58/4 58/4 58/4 58/3 58/5 0-07 0-14 

3. | ಬಸವರಾಜಪ್ಪ ಬಿನ್‌ ಶೇಖರಪ್ಪ ಸ್ಪಂತ 56/4 ಖುಷ್ಕಿ 56/4 56/4 55 56/4 0-24 0-70 

58 58 

4. | ಹನುಮಂತಪ್ಪ ಬನ್‌ ಹುಲಗಪ್ಪ ಸ್ಪಂತ 55/3 ಖುಷ್ಕಿ 55/3 55/2 55/4 56 0-14 0-32 
1 ಸುಳ್ಯಪ್ಪ ಬನ್‌ ದೊಡ್ಡಹೊನ್ನಪ್ಪ ಸ್ಪಂತ 55/4ಪಿ1 | ಖುಷ್ಕಿ 55/5 55/4 55/4 55/3 0-05 0-11 
2.ಕೆ.ಹೆಚ್‌.ಬಸವರಾಜಪ್ಪ ಬಿನ್‌ ಹೊನ್ನಪ್ಪ 55/4ಪಿ2 55/5 55/4 55/4 55/3 0-04 0-09 
3.ಕೆ.ಹೊನ್ನಪ್ಪ ಬನ್‌ ಹೊನ್ನಪ್ಪ 55/4ಪಿ3 

6. | ಪಾರ್ವತಮ್ಮ ಕೋಂ ತಂದೆ ಬಸಪ್ಪ ಸ್ಪಂತ 55/5 ಖುಷ್ಕಿ 55/6 55/4 55/5 55/5 0-10 0-23 
ಎಂ.ಸಿದ್ದಪ್ಪ ಬಿನ್‌ ಮೈಲಪ್ಪ ಸ್ಪಂತ 55/62 | ಖುಷ್ಕಿ 55/6 55/5 54 55/6 0-11 0-25 

55/6 

8. | 1.ದೊಡ್ಡತಿಮ್ಮಪ್ಪ ಬಿನ್‌ ಈಶ್ವರಪ್ಪ ಸಂತ 54/ಪಿ2 | ಖುಷ್ಕಿ 54 54 53 55 0-13 0-24 
2.ಲೋಕೇಶಪ್ಪ .ಪಿ ಬಿನ್‌ ಪರಮೇಶ್ವರಪ್ಪ ಸಿ 54/ಪಿ3 54 54 53 55 05 0-03 

9. | ಸಣ್ಣ ತಿಮ್ಮಮ್ಮ ಕೋಂ ಈಶ್ವರಪ್ಪ ಸ್ಪಂತ 53/1 ಖುಷ್ಕಿ 53/1 53/1,2 51 54 0-25 0-41 

10. | ಹೆಚ್‌.ಎಂ.:ರುದ್ರಮ್ಮ ತಂದೆ ಸ್ಪಂತ 53/2 ಖುಷ್ಕಿ 53/1 53/2 53/2 54 0-01 0-02 
ಹೆಚ್‌.ಎಂ.ರುದ್ರಯ್ಯ ಹಿರೇಮಠ್‌ 

11. | ಗೌರಮ್ಮ ತಾಯಿ ನಾಗಮ್ಮ ಸ್ವಂತ 51/1 ಖುಷ್ಕಿ 51/1 51/1 50 51/2 0-06 0-12 

12. | ಎಂ.ಬಿ.ಷಣ್ಮುಖಪ್ಪ ಬಿನ್‌ ಕೆಂಚಪ್ಪ ಸ್ವಂತ 51/2 ಖುಷ್ಕಿ 51/2 51/2 51/1 51/3 0-03 0-06 

13. | ಎಂ.ಬಿ.ಷಣ್ಮುಖಪ್ಪ ಬಿನ್‌ ಕೆಂಚಪ್ಪ ಸ್ಪಂತ 51/3 ಖುಷ್ಕಿ 51/3 51/3 51/2 52 0-03 0-06 

14 | 1.ಕೆ.ಬಿ.ಹನುಮಂತಪ್ಪ ಬಿನ್‌ ಬಸಪ್ಪ ಸ್ವಂತ 50/1ಪಿತ | ಖುಷ್ಕಿ |. 50/2ಎ 51 50/1 50/1 0-13 0-24 
2.ಶಂಕರಪ್ಪ ಬಿನ್‌ ಸಣ್ಣಪ್ಪ 50/1ಪಿ2 50/2ಎ 51 50/1 50/1 0-10 0-19 
3.ಚನ್ನಪ್ಪ ಬಿನ್‌ ಸಣ್ಣಪ್ಪ 50/1ಪಿ3 50/2ಎ 51 50/1 50/1 0-04 0-07 
4:ಗಂಗಮ್ಮ ಕೋಂ ಸಿದ್ಧಪ್ಪ 50/124 50/2ಎ 51 50/1 50/1 0-03 0-06 








ಎಲ 


























































































































ಭಾಗ - ಓ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ಓ ೨೦೦೮ ೪೩೯ 
1. ೨ 3 4 5 6 7 8 9 10 11 
15. ಗಂಗಮ್ಮ ಕೋಂ ಸಿದ್ದಪ್ಪ ಸ್ವಂತ 50/2ಎ ಖುಷ್ಕಿ 50/22 50/1 50/2ಎ 50/2 ಎ 0-10 0-19 
16. ಶಿವಪ್ಪ ಬಿನ್‌ ಕರಿಬಸಪ್ಪ ಸ್ವಂತ 50/2ಬಿ1 ಖುಷ್ಕಿ 50/3 50/22 50/21 50/2ಬ1 0-06 0-11 
17 ಹನುಮಂತಪ್ಪ ಬಿನ್‌ ಹುಲಗಪ್ಪ ಸ್ವಂತ 50/2 ಬಿ2 ಖುಷ್ಕಿ 50/21 50/2ಎ 50/2ಬ2 | 50/2ಬಿ2 0-05 0-09 
18. 1.ಕಲ್ಪಮ್ಮ ಕೋಂ ಸಣ್ಣಪ್ಪ ಸ್ವಂತ 50/3ಪಿ1 ಖುಷ್ಕಿ 50/4 ಎ 50/21 50/3 50/3 0-14 0-26 
2.ಕೆ.ಬಿ.ಹನುಮಂತಪ್ಪ ಬಿನ್‌ ಬಸಪ್ಪ 50/3ಪಿ2 50/4ಎ 50/2ಬಿ1 50/3 50/3 0-11 0-20 
19. ಹನುಮಂತಪ್ಪ ಬಿನ್‌ ಹನುಮಂತಪ್ಪ ಸುಂತ 50/4ಎ ಖುಷ್ಕಿ 50/4ಎ 50/3 50/4 ಎ 50/4ಎ 0-12 0-22 
ಹೆಚ್‌.ಕಡದಕಟ್ಟೆ ರಸ್ತೆ 
20. | 1.ಲಕ್ಷ ಒಮ್ಮ ಕೋಂ ಲಕ್ಷ್ಮಪ್ಪ ಎ.ಡಿ ಸಂತ 30/21 ಖುಷ್ಕಿ | 30 ಗ್ರಾಮಗಡಿ 30 29 ರಸ್ತೆ 0-11 
2.ದುರುಗಪ್ಪ ಬಿನ್‌ ಕರಿಯಪ್ಪ 30/ಪಿ1 0-09 0-23 
3.ಬಸಪ್ಪ ಬಿನ್‌ ಕರಿಯಪ್ಪ 3/೬6 0-08 0-20 
4.ಹಳದಪ್ಪ ಬಿನ್‌ ಕರಿಯಪ್ಪ 30/ಪಿ4-ಪಿ2 0-08 0-20 
5.ಪುಟ್ಟಪ್ಪ ಬಿನ್‌ ನರಸಪ್ಪ 30/ಪಿ4-ಪಿ1 0-06 0-15 
21. 1.ಹನುಮಕ್ಕ ಕೋಂ ರಂಗಪ್ಪ ಸಂತ 29/28 ಖುಷ್ಕಿ 29ಗ್ರಾಮಗಡಿ 29 29 30 0-08 0-20 
2.ನಾಗಪ್ಪ ಬಿನ್‌ ಸತ್ತೂರಪ್ಪ 29/210 0-10 0-25 
3:ಪಂಗಪ್ಪ ಬಿನ್‌ ದೊಡ್ಡರಂಗಪ್ಪ 29/ಪಿ9 0-14 0-35 
22. | ಜಿ.ಎಲ್‌.ದಾಕ್ಬಾಯಿಣಿ ಕೋಂ ಜಿ.ಲಿಂಗಮೂರ್ತಿ ಸ್ವಂತ 52/1 ಖುಷ್ಕಿ 51/1 51/1 52/2 53 0-04 0-07 
23; ಅಮ್ಜದ್‌ ಆಲಿ ಬಿನ್‌ ಅಬ್ದುಲ್‌ ಸಲಾಂ ಸ್ವಂತ 52/2 ಖುಷ್ಕಿ 52/2 52/2 51 52/1 0-09 0-17 
24. | ನಾಗೇಶಪ್ಪ ಬಿನ್‌ ಕೆಂಚಪ್ಪ ಸ್ವಂತ 55/2 ಖುಷ್ಕಿ 55/3 55/2 55/2 50 0-05 0-09 
25. ಸಿ.ತಿಮ್ಮಪ್ಪ ಬಿನ್‌ ಬಸಪ್ಪ ಸ್ವಂತ 1/7ಎ ಖುಷ್ಕಿ 12 1/6 1/7ಬಿ 1/7ಎ 0-05 0-13 
26. ಗುರುಬಸಪ್ಪ ಬಿನ್‌ ಬಸಪ್ಪ ಸ್ವಂತ 6/722 ಖುಷ್ಕಿ ಹಳ್ಳ ಸೊರಟೂರು ಗಡಿ 6/7 6/8 0-25 0-87 
27. ಜಿ.ಶಿವಪ್ಪ ಬಿನ್‌ ಬಸಪ್ಪ ಸ್ವಂತ 6/ಬಿ ಖುಷ್ಕಿ ಹಳ್ಳ ಸೊರಟೂರು ಗಡಿ 6/7 6/8 0-25 0-87 
ಒಟ್ಟು 1 5-267 
ಒಟ್ಟು 5 ಎಕರೆ 187% ಗುಂಟ ಮಾತ್ರ 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 33 ದಾವಣಗೆರೆ ಜಿಲ್ಲೆ. 


೪೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ಭಾಗ - ೬ 





ಕಂದಾಯ ಸಚಿವಾಲಯ 
1894 ರ ಭೂಸ್ವಾಧೀನ ಕಾಯಿದೆ ಕಲಂ.17 ರೊಂದಿಗೆ ಓದಲಾದ ಕಲಂ.6(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ನಂ.ಕ೦%ಇ/02/ಭೂಸ್ವಾಚ/2008, ದಿನಾಂಕ: 18ನೇ ಜನವರಿ 2008 

1991 ಕರ್ನಾಟಕ ಅಧಿನಿಯಮ ಸಂಖ್ಯೆ 33 ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮದ 1894 ರ (ಕೇಂದ್ರ ಅಧಿನಿಯಮ 1894 ರ 1) 6ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಮುಂದೆ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ಬ್ರಾಡ್‌ ಗೇಜ್‌ ರೈಲುದಾರಿ 
ನಿರ್ಮಾಣ ಇದಕ್ಕಾಗಿ ಅಗತ್ಯವಾಗಿದೆ ಎಂದು ಈ ಮೂಲಕ ಘೋಷಿಸುತ್ತದೆ. ಮತ್ತು ಸದರಿ ಅಧಿನಿಯಮದ ಅದೇ ಪ್ರಕರಣದ (ಸಿ) ಖಂಡ ಹಾಗೂ 7ನೇ ಪ್ರಕರಣದ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಸದರಿ ಅಧಿನಿಯಮದ ಮೇರೆಗೆ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಿಹರ ಇವರನ್ನು ನೇಮಕ ಮಾಡಿದೆ. ಹಾಗೂ ಸದರಿ ಭೂಮಿಗಳ ಭೂಸ್ವಾಧೀನಕ್ಕಾಗಿ 
ಆದೇಶಗಳನ್ನು ಪಡೆದುಕೊಳ್ಳಲು ಅವರಿಗೆ ನಿರ್ದೇಶಿಸಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣದ 
(1ನೇ ಉಪ ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಮುಕ್ತಾಯದ ನಂತರ ಸದರಿ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು 
ನಿರ್ದೇಶಿಸುತ್ತದೆ. 

ಸದರಿ ಭೂಮಿಗಳ ನಕಾಶೆಗಳನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಿಹರ ಇವರ ಕಛೇರಿಯಲ್ಲಿ 
ಪರಿಶೀಲನೆಗಾಗಿ ಇಡಲಾಗಿದೆ. 














ಅನುಸೂಜಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ಚಿಗಟೇರಿ ಗ್ರಾಮ: ಬೆಣ್ಣಿಹಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ | ಸರ್ವೆ ತರಹೆ ಸರಹದ್ದುಗಳು (ರಿ.ಸರ್ವೆ ನಂಬರುಗಳು) ಯಾವ ಭೂಸ್ವಾಧೀನದ ಆಕಾರ 
ಸಂ. (ಶ್ರೀಯುತರು) ಹೆಸರು ನಂಬರು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿಗೆ ವಿಸ್ತೀರ್ಣ | ರೂ.ಪೈ. 
ಭೂಸ್ವಾಧೀನ ಎಇಗುಂ. 
ವಾಗಿದೆ 
1 |1) ತೂಲಳ್ಳಿ ಕೆಂಚಪ್ಪ ಬಿನ್‌ ಸ್ಪಂತ 263/ಎ ಖುಷ್ಕಿ ಸ.ನಂ. ಸ.ನಂ. ಈಗಾಗಲೇ ಇದೇ ಸರ್ವೆ ದಕ್ಷಿಣ 0-15 0-08 
ಸಿದ್ದಲಿ೦ಗಪ್ಪ ಬೆ.ಹಳ್ಳಿ 264 262 ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
2 |1) ತೂಲಳ್ಳಿ ಕೆಂಚಪ್ಪ ಬಿನ್‌ ಸ್ಪಂತ 264 ಖುಷ್ಕಿ ಸ.ನಂ. ಸ. ನಂ. ಈಗಾಗಲೇ ಇದೇ ಸರ್ವೆ ದಕ್ಷಿಣ 0-29 0-20 
ಸಿದ್ದಲಿ೦ಗಪ್ಪ 269 263 ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
2) ಕೆಂಚಪ್ನರ ಮರುಳಸಿದ್ದಪ್ಪ ಬಿನ್‌ 
ಪಂಪಣ್ಣ 
3) ಕೆಂಚಪ್ನರ ಕೆಂಚಪ್ಪ ಬಿನ್‌ ಲೇಟ್‌ 
ಸಿದ್ದಪ್ಪ 












































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ೪೪೧ 





















































ಕ್ರ ಖಾತೆದಾರರ ಹೆಸರು ಅನುಭವದಾರರ | ಸರ್ವೆ ತರಹೆ ಸರಹದ್ದುಗಳು (ರಿ.ಸರ್ವೆ ನಂಬರುಗಳು) ಯಾವ ್ಹೃಭೂಸ್ವಾಧೀನದ ಆಕಾರ 
ಸಂ. (ಶ್ರೀಯುತರು) ಹೆಸರು ನಂಬರು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿಗೆ ವಿಸ್ತೀರ್ಣ ರೂ.ಪೈ. 
ಭೂಸ್ವಾಧೀನ ಎಇಗುಂ. 
ವಾಗಿದೆ 
1) ಬಿ.ಆನಂದ ಕುಮಾರ್‌ ಬಿನ್‌ ಸ್ವಂತ 269/ಎಬಿ | ಖುಷ್ಕಿ ಸ.ನಂ. ಸ.ನಂ. ಈಗಾಗಲೇ ಇದೇ ಸರ್ವೆ ದಕ್ಷಿಣ 0-28 0-29 
ಲೇಟ್‌ ಶಿವಲಿಂಗಪ್ಪ 270 264 ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
1) ಚಪ್ಪರದಹಳ್ಳಿ ನಾಗಪ್ಪ ಬಿನ್‌ ಸ್ವಂತ 270/ಬಿ ಖುಷ್ಠಿ | ಸ. ನಂ. ಸ. ನಂ. ಈಗಾಗಲೇ ಇದೇ ಸರ್ವೆ ದಕ್ಷಿಣ 0-10 0-10 
ಕೆಂಚಪ್ಪ 270/ಸಿ 269 ಭೂಸ್ವಾಧೀನ ನಂಬರಿನ 
2) ಚಪ್ಪರದಹಳ್ಳಿ ಬನ್ನೆಪ್ಪ ಬಿನ್‌ ವಾಗಿರುವ ಉಳಿಕೆ 
ಕೆಂಚಪ್ಪ ಪ್ರದೇಶ ಜಮೀನು 
1) ಮೋರಗೇರಿ ಕೊಟ್ರಬಸಪ್ಪ ಬಿನ್‌ ಸ್ವಂತ 270/ಸಿ | ಖುಷ್ಕಿ | ಸ. ನಂ. ಸ.ನಂ. ಈಗಾಗಲೇ | ಇದೇ ಸರ್ವೆ ದಕ್ಷಿಣ 0-10 0-10 
ಭರ್ಮಪ್ಪ 271 269 ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
2) ಚನ್ನಪುರದ ನಾರಪ್ಪ ಬಿನ್‌ 
ಮುನಿಯಪ್ಪ 
ಡಿ. ನಾಗಮ್ಮ ಕೋಂ ರಾಮನಗೌಡ ಸ್ವಂತ 271/ಬಿ ಖುಷ್ಕಿ ಸ.ನಂ. ಸ.ನಂ. ಈಗಾಗಲೇ ಇದೇ ಸರ್ವೆ ದಕ್ಷಿಣ 0-46 0-31 
272 270 ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
ರಾಮಪ್ಪ ಬಿನ್‌ ಕೆಂಚಪ್ಪ ಬೆಣ್ಣಿಹಳ್ಳಿ ಸ್ವಂತ 272/8 ಖುಷ್ಕಿ ಸ.ನಂ. ಸ.ನಂ. ಈಗಾಗಲೇ ಇದೇ ಸರ್ವೆ ದಕ್ಷಿಣ 0-08 0-08 
297 272/ಇ ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 












































೪೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ಭಾಗ - ೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ | ಸರ್ವೆ ತರಹೆ ಸರಹದ್ದುಗಳು (ರಿ.ಸರ್ವೆ ನಂಬರುಗಳು) ಯಾವ ್ಹಭೂಸ್ವಾಧೀನದ ಆಕಾರ 
ಸಂ (ಶ್ರೀಯುತರು) ಹೆಸರು ನಂಬರು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿಗೆ ವಿಸ್ತೀರ್ಣ ರೂ.ಪೈ. 

ಭೂಸ್ವಾಧೀನ ಎಇಗುಂ. 
ವಾಗಿದೆ 
8 (ವಿ. ಸಿದ್ದಿಂಗಪ್ಪ ಬಿನ್‌ ಲೇಟ್‌ ವಿ. ಸ್ವಂತ 272/ಇ | ಖುಷ್ಕಿ | ಸನಂ. ಸ.ನಂ. ಈಗಾಗಲೇ | ಇದೇ ಸರ್ವೆ ದಕ್ಷಿಣ 0-22 0-22 
ಮುದುಕಪ್ಪ 297 271 ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
9 ಕೆ. ಓಂಕಾರಪ್ಪ ಬಿನ್‌ ಚನ್ನಬಸಪ್ಪ ಸಂತ 297 ಖುಷ್ಕಿ ಸ.ನಂ. ಸ.ನಂ. ಈಗಾಗಲೇ ಇದೇ ಸರ್ವೆ ದಕ್ಷಿಣ 0-12 0-12 
300 272 ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
10 ದೊಡ್ಡಬಸಪ್ಪರ ಚೆನ್ನಬಸಪ್ಪ ಬಿನ್‌ ಸಂತ 301/ಎ1 ಖುಷ್ಕಿ ಸ.ನಂ. ಸ.ನಂ. ಈಗಾಗಲೇ ಇದೇ ಸರ್ವೆ ದಕ್ಷಿಣ 0-13 0-19 
ರೇವಪ್ಪ 295 300 ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
11 | ಬಣಕಾರ ಕೊಟ್ರೇಶಪ್ಪ ಬಿನ್‌ ಸ್ಪಂತ 295 ಖುಷ್ಕಿ ಇದೇ ಈಗಾಗಲೇ | ಸ.ನಂ. 281 | ಸ.ನಂ. 301 ದಕ್ಷಿಣ 0-20 0-14 
ಶಿವನಾಗಪ್ಪ ಸ.ನಂ. ನ ಭೂಸ್ವಾಧೀ 
ಉಳಿಕೆ ನ 
ಜಮೀನು | ವಾಗಿರುವ 
ಪ್ರದೇಶ 
12 | ಬಣಕಾರ ಕಾಳಮ್ಮ ಕೋಂ ಸ್ವಂತ 281 ಖುಷ್ಕಿ ಸ.ನಂ. ಸ.ನಂ. ಈಗಾಗಲೇ ಇದೇ ಸರ್ವೆ ದಕ್ಷಿಣ 0-06 0-08 
ಶಿವನಾಗಪ್ಪ 282 295 ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
13 | ಬಣಕಾರ ಕೊಟ್ರೇಶಪ್ಪ ಬಿನ್‌ ಸ್ಪಂತ 282 ಖುಷ್ಕಿ ಸ.ನಂ. ಸ.ನಂ. ಈಗಾಗಲೇ | ಇದೇ ಸರ್ವೆ ದಕ್ಷಿಣ 0-09 0-13 
ಶಿವನಾಗಪ್ಪ 283 281 ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 







































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ೪೪೩ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ |] ಸರ್ವೆ ತರಹೆ ಸರಹದ್ದುಗಳು (ರಿ.ಸರ್ವೆ ನಂಬರುಗಳು) ಯಾವ ಭೂಸ್ವಾಧೀನದ ಆಕಾರ 
ಸಂ (ಶ್ರೀಯುತರು) ಹೆಸರು ನಂಬರು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿಗೆ ವಿಸ್ತೀರ್ಣ ರೂ.ಪೈ 

ಭೂಸ್ವಾಧೀನ ಎಇಗುಂ. 
ವಾಗಿದೆ 
14 11) ಕೆಂಚನಗೌಡ ಸಂತೆ 283 ಖುಷ್ಕಿ ಸ.ನಂ. ಸ.ನಂ. ಈಗಾಗಲೇ | ಇದೇ ಸರ್ವೆ ದಕ್ಷಿಣ 0-01 0-01 
2) ಚನ್ನಬಸಪ್ಪಗೌಡ 284 282 ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
3) ಭರ್ಮನಗೌಡ ವಗೈೆರಿ, ಬೆ. ಹಳ್ಳಿ 
4) ಪಂಪನಗೌಡ 
5) ಲಿಂಗನಗೌಡ ವಗೈರಿ 
15 |0 ಶಾರದಮ್ಮ ಕೋಂ ಕರೇಗೌಡ್ರ ಸಂತೆ 284/ಎ | ಖುಷ್ಕಿ | ಸ.ನಂ. ಸ.ನಂ. ಈಗಾಗಲೇ | ಇದೇ ಸರ್ವೆ ದಕ್ಷಿಣ 0-07 0-10 
ಕೆಂಚನಗೌಡ 280/ಬಿ 283 ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
16 | ಶಾರದಮ್ಮ ಕೋಂ ಕರೇಗೌಡ್ರ ಸಂತೆ 284/ಬಿ | ಖುಷ್ಕಿ | ಸ.ನಂ. ಸ. ನಂ. ಈಗಾಗಲೇ | ಇದೇ ಸರ್ವೆ ದಕ್ಷಿಣ 0-02 0-03 
ಕೆಂಚನಗೌಡ, ಬೆ. ಹಳ್ಳಿ 285 284/ಎ ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
17 | ಶಾರದಮ್ಮ ಬಿನ್‌ ಕರೇಗೌಡ್ರ ಸ್ಪಂತ 285 ಖಿಷ್ಠಿ | ಸ. ನಂ. ಸ.ನಂ. ಈಗಾಗಲೇ | ಇದೇ ಸರ್ವೆ ದಕ್ಷಿಣ 0-05 0-07 
ಕೆಂಚನಗೌಡ, ಬೆ. ಹಳ್ಳಿ 286 284/ಬಿ ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
18 | ಸಿ. ನಾಗಪ್ಪ ಬಿನ್‌ ಕೆಂಚಪ್ಪ, ಗ ಹಳ್ಳಿ ಸಂತೆ 286/ಎ2 | ಖುಷ್ಕಿ ಸ.ನಂ. ಸ.ನಂ.285 | ಈಗಾಗಲೇ ಇದೇ ಸರ್ವೆ ದಕ್ಷಿಣ ೧-1] 0-16 
286/ಸಿ2 ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
19 |ಸಿ. ನಾಗಪ್ಪ ಬಿನ್‌ ಕೆಂಚಪ್ಪ, ಬೆಣ್ಣಿಹಳ್ಳಿ ಸ್ಪಂತೆ 286/ಸಿ2 | ಖುಷ್ಕಿ ಸ.ನಂ. ಸ.ನಂ. ಈಗಾಗಲೇ ಇದೇ ಸರ್ವೆ ದಕ್ಷಿಣ 0-10 0-14 
287 286/ಎ2 | ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 








































































































೪೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ಭಾಗ - ೬ 
ಕ್ರ ಖಾತೆದಾರರ ಹೆಸರು ಅನುಭವದಾರರ |] ಸರ್ವೆ ತರಹೆ ಸರಹದ್ದುಗಳು (ರಿ.ಸರ್ವೆ ನಂಬರುಗಳು) ಯಾವ ಭೂಸ್ವಾಧೀನದ ಆಕಾರ 
ಸಂ. (ಶ್ರೀಯುತರು) ಹೆಸರು ನಂಬರು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿಗೆ ವಿಸ್ತೀರ್ಣ ರೂ.ಪೈ. 

ಭೂಸ್ವಾಧೀನ ಎಇಗುಂ. 
ವಾಗಿದೆ 
20 11 ಪಿ. ಶಂಬಣ್ಣ ಬಿನ್‌ ಬಸಪ್ಪ ಸಂತೆ 287/ಎ ಖುಷ್ಕಿ ಸ.ನಂ. ಸ.ನಂ. ಈಗಾಗಲೇ | ಇದೇ ಸರ್ವೆ ದಕ್ಷಿಣ 0-10 0-14 
287/ಸಿ 286 ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
21 | ಕಮಾಲಾಪುರದ ವಿರುಪಾಕ್ಷಪ್ಪ ಬಿನ್‌ ಸಂತೆ 287/ಸಿ ಖುಷ್ಕಿ ಸ.ನಂ. ಸ.ನಂ. ಈಗಾಗಲೇ ಇದೇ ಸರ್ವೆ ದಕ್ಷಿಣ 0-09 0-13 
ಬಸಪ್ಪ 288 287/ಎ ಭೂಸ್ವಾಧೀನ ನಂಬರಿನ 
ವಾಗಿರುವ ಉಳಿಕೆ 
ಪ್ರದೇಶ ಜಮೀನು 
22 | ಭೀಮಪ್ಪ ಬಿನ್‌ ಪಂಪಣ್ಣ ಸಂತೆ 288 ಖುಷ್ಕಿ ಇದೇ ಸ. ನಂ. ಈಗಾಗಲೇ | ಇದೇ ಸರ್ವೆ ದಕ್ಷಿಣ 0-14 0-20 
ಸ.ನಂ. ನ 287 ಭೂಸ್ವಾಧೀನ ನಂಬರಿನ 
ಉಳಿಕೆ ವಾಗಿರುವ ಉಳಿಕೆ 
ಜಮೀನು ಪ್ರದೇಶ ಜಮೀನು 
ಒಟ್ಟು 2-97 
ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 39 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕ್ರಮಾಂಕ: ಕಂಇ:32:ಭೂಸ್ವಾಚಾ:2007, ದಿನಾಂಕ: 16ನೇ ಜನವರಿ 2008 


ಕಂದಾಯ ಸಚಿವಾಲಯ 
ಭೂ ಅರ್ಜನೆ ಅಧಿನಿಯಮ 6(1ನೇ ಪ್ರಕರಣದ ಮೇರೆಗೆ ಘೋಷಣೆ 


ಕಂದಾಯ ಇಲಾಖೆ (ಭೂಸ್ವಾಧೀನ-2) 


ಈ ಮೂಲಕ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಹಿರಿಯೂರು ತಾಲ್ಲೂಕು ಗೂಡ್ನರಹಳ್ಳಿಕೆರೆಯ ನೀರು ಮುಳುಗಡೆ ಉದ್ದೇಶಕ್ಕೆ 
ಅಗತ್ಯವಾಗಿದೆಯೆಂದು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳವರು ಭೂಸ್ವಾಧೀನ ಕಾಯ್ದೆ ಕಲಂ 461ರ ಮೇರೆಗೆ ಅಧಿಸೂಚನೆ ನಂ.ಎಲ್‌.ಎ.ಕ್ಯೂ.ಎಸ್‌.ಆರ್‌.16/06-07, ದಿ:17.09.2006 ರ ಕ್ರಮಸಂಖ್ಯೆಯ 
ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ ಮತ್ತು ಕರ್ನಾಟಕ ಅಧಿನಿಯಮ 1991ರ 33 ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 
189401) ರ5(ಎ) ಪ್ರಕರಣದ 2ನೇ ಉಪ ಪ್ರಕರಣದ ಮತ್ತು 60ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ಧಿಷ್ಟಪಡಿಸಿದ 
ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿ೦ದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ 
ಎಂದು ಸದರಿ ಅಧಿನಿಯಮದ 6(0ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ ಉಪವಿಭಾಗಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಸದರಿ ಭೂಮಿಗಳಿಗೆ 
ಸಂಬಂಧಿಸಿದಂತೆ, ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಗಳ ಪ್ರಕಾರ್ಯವನ್ನು ನಿರ್ವಹಿಸಲು ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ೪೪೫ 





ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶಗಳನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ 
ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿಶೀಲನೆಗಾಗಿ ಉಪವಿಭಾಗಾಧಿಕಾರಿ ಮತ್ತು ಭೂ ಅರ್ಜನೆ ಅಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಾರ್ಯಾಲಯದಲ್ಲಿ 
ಇಡಲಾಗಿದೆ. 














ಅನುಸೂಚಿ 
ಜಿಲ್ಲೆ: ಚಿತ್ರದುರ್ಗ ತಾಲ್ಲೂಕು: ಹಿರಿಯೂರು ಹೋಬಳಿ: ಐಮಂಗಲ ಗ್ರಾಮ: ಯರಬಳ್ಳಿ 
| ಖಾತೆದಾರರ ಹೆಸರು ಗೇಣಿದಾರರ ಚಕ್ಕುಬಂದಿ ಸ 
| ಅಥವಾ ಹಿತಾಸಕಿ ಹೊಂದಿರುವ ಅನುಭವದಾರರ ಹೆಸರು ಸ. ನಂ. ತರಹೆ 
ಸಂ. ಅಸ ಪೂರ್ವ ಪಶ್ಚಿಮ ಉತರ ದಕಿಣ ವಿಸೀರ್ಣ | ಆಕಾರ 
ವ್ಯಕ್ತಿಯ ಹೆಸರು pal ಬ ಹ ಬಗ ಇ ಇವೆ 
ರಿ. ಸ.ನಂ. ರಿ. ಸ.ನಂ. ರಿ. ಸ.ನಂ. ರಿ. ಸ.ನಂ. (ಎ-ಗು) | ರೂ.ಪೈ 
1 | ಆರ್‌. ಮನೋಹರಮೂರ್ತಿ ಬಿನ್‌ | ಆರ್‌. ಮನೋಹರಮೂರ್ತಿ ಬಿನ್‌ | 15 ಖುಷ್ಕಿ | ಲಾ.ಸ.ನಂ. | ಲಾ.ಸ.ನಂ.16 | ಸ.ನಂ.15 | ಲಾ.ಸ.ನಂ.16 | 14.37 9.25 
ಸಿ. ರಾಜಶೇಖರಪ್ಪ ಸಿ. ರಾಜಶೇಖರಪ್ಪ 14/ ರಲ್ಲಿ ರಲ್ಲಿ ಉಳಿಕೆ 
ಆರ್‌. ರವೀ೦ದ್ರರಾಜ್‌ ಬಿನ್‌ ಸಿ. ಆರ್‌. ರವೀಂದ್ರರಾಜ್‌ ಬಿನ್‌ ಕೆರೆಗೆ ನೀರು ಜಮೀನು 
ರಾಜಶೇಖರಪ್ಪ ಆರ್‌ ಪ್ರಕಾಶ್‌ ಬಿನ್‌ | ಸಿ. ರಾಜಶೇಖರಪ್ಪ ಆರ್‌. ಮುಳುಗಡೆ 
ಸಿ. ರಾಜಶೇಖರಪ್ಪ ಪ್ರಕಾಶ್‌ ಬಿನ್‌ ಸಿ. ರಾಜಶೇಖರಪ್ಪ ಪ್ರದೇಶ 
ಜುಮ್ಲಾ 14-37 









































ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 40 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 
ಕಂದಾಯ ಸಚಿವಾಲಯ 
ಭೂ ಅರ್ಜನೆ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂ.ಇ:41:ಭೂಸ್ವಾಚ:2007, ದಿನಾಂಕ: 14ನೇ ಜನವರಿ 2008 
ಈ ಮೂಲಕ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಹಿರಿಯೂರು ತಾಲ್ಲೂಕು ಕಂದಿಕೆರೆ ಗ್ರಾಮದಿಂದ ಯರಬಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆ 

ನಿರ್ಮಾಣ ಉದ್ದೇಶಕ್ಕೆ ಅಗತ್ಯವಾಗಿದೆಯೆಂದು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ಭೂಸ್ವಾಧೀನ ಕಾಯ್ದೆ ಕಾಲಂ 4(1)ರ ಮೇರೆಗೆ ಅಧಿಸೂಚನೆ ನಂ.ಎಲ್‌.ಎ.ಕ್ಯೂ.ಎಸ್‌.ಆರ್‌.7/06-07, ದಿ:17.09.2006 
ರ ಕ್ರಮ ಸಂಖ್ಯೆಯ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ ಮತ್ತು ಕರ್ನಾಟಕ ಅಧಿನಿಯಮ ಸಂ. 1991ರ 33 ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 
(ಕೇಂದ್ರ ಅಧಿನಿಯಮ 18941) ರ5(ಎ) ಪ್ರಕರಣದ 2ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು ನೀಡಿರುವ ಮನದಟ್ಟಾಗಿರುವುದರಿ೦ದ ಮೇಲೆ ತಿಳಿಸಿದ 
ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6(1ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. ಉಪವಿಭಾಗಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, 
ಚಿತ್ರದುರ್ಗ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ, ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಗಳ ಪ್ರಕಾರ್ಯವನ್ನು ನಿರ್ವಹಿಸಲು ಸದರಿ ಭೂ ಅರ್ಜನೆ 
ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶಗಳನ್ನು ಪಡೆದುಕೊಳ್ಳಲು ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


೪೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ಭಾಗ - ೬ 





ಸದರಿ ಭೂಮಿಗಳ ನಕಾಶೆಯನ್ನು ಪರಿಶೀಲಿಸಲಾಗಿ ಉಪವಿಭಾಗಾಧಿಕಾರಿ ಮತ್ತು ಭೂ ಅರ್ಜನೆ ಅಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಾರ್ಯಾಲಯದಲ್ಲಿ 
ಇಡಲಾಗಿದೆ. 


















































ಅನುಸೂಚಿ 
ಜಿಲ್ಲೆ: ಚಿತ್ರದುರ್ಗ ತಾಲ್ಲೂಕು: ಹಿರಿಯೂರು ಹೋಬಳಿ: ಐಮಂಗಲ ಗ್ರಾಮ: ಕಂದಿಕೆರೆ, ಯರಬಳ್ಳಿ 
| ಖಾತೆದಾರರ ಹೆಸರು ಗೇಣಿದಾರರ ಚಕ್ಕುಬಂದಿ ಅ ವಷ 
5 | ಅಥವಾ ಹಿತಾಸಕಿ ಹೊಂದಿರುವ ಅನುಭವದಾರರ ಹೆಸರು ಸ. ನಂ. ತರಹೆ 
ಸಂ. ತ ಪೂರ್ವ ಪಶ್ಚಿಮ ಉತರ ದಕಿಣ ಏಸೀರ್ಣ | ಆಕಾರ 
ವ್ಯಕ್ತಿಯ ಹೆಸರು pal 2 ಹೌ ಜೆ ಕ್ಯ ಮಿ 
ರಿ. ಸ.ನಂ. ರಿ. ಸ.ನಂ ರಿ. ಸನಂ. | ರಿ. ಸನಂ. | (ಎ-ಗು) | ರೂ.ಪೈ 
1 2 3 4 5 6 7 8 9 10 11 
ಕಂದಿಕೆರೆ ಗ್ರಾಮ 
1 | ಮರುಡಮ್ಮ ಕೋಂ ರಂಗಪ್ಪ ಮರುಡಮ್ಮ ಕೋಂ ರಂಗಪ್ಪ 1/2A2 ಖುಷ್ಕಿ 1/2ಬಿ 1/3 1/21 0.02 0.02 
ಮರುಡಮ್ಮ ಕೋಂ ರಂಗಪ್ಪ ಮರುಡಮ್ಮ ಕೋಂ ರಂಗಪ್ಪ 1/3 ಖುಷ್ಕಿ 1/2ಎ2 2 If 2 0.02 0.02 
ಮರುಡಮ್ಮ ಕೋಂ ರಂಗಪ್ಪ ಮರುಡಮ್ಮ ಕೋಂ ರಂಗಪ್ಪ 1ಬಿ ಅಲಿನೇಷನ್‌ | ಗ್ರಾಮಠಾಣೆ | ಗ್ರಾಮಠಾಣೆ | ಗ್ರಾಮಠಾಣೆ | ಗ್ರಾಮಠಾಣೆ | 0.03 
ಪ್ರದೇಶ 
4 ಕೆಂಚೆಮ್ಮ ಕೋಂ ರಂಗಪ್ಪ ಕೆಂಚಮ್ಮ ಕೋಂ ರಂಗಪ್ಪ 5/2 ಖುಷ್ಕಿ 6 6/8 8 5/2 0.05 0.08 
5 (ಕಸಿ, ಚಂದ್ರಯ್ಯ ಬಿನ್‌ ಕೆ.ಸಿ.ಚೆ೦ದ್ರಯ್ಯ ಬಿನ್‌ 6/8 ಖುಷ್ಟಿ 5 6/6 7/8 6/2 0.06 0.07 
ಚಿಕ್ಕರಂಗಪ್ಪ ಚಿಕ್ಕರಂಗಪ್ಪ 
6 ರಾಮಚಂದ್ರಪ್ಪ ಬಿನ್‌ ಬಜ್ಜಿ ರಾಮಚಂದ್ರಪ್ಪ ಬಿನ್‌ ಬಜ್ಜಿ 6/6ಪ ಮಿಷ್ಕಿ 6/2 ಯರಬಳ್ಳಿ 7,6/7 6/1 0.08 0.09 
ರಂಗಪ್ಪ ರಂಗಪ್ಪ ಗಡಿ 
1 | ಎಂ.ಆರ್‌. ಕಾಂತರಾಜು, ಎಂ.ಆರ್‌. ಕಾಂತರಾಜು, 6/6ಪ ಖುಷ್ಕಿ 6/2 ಯರಬಳ್ಳಿ 1,6/7 6/1 0.13 0.15 
ರಘುನಾಥ ಬಿನ್‌ ರಂಗಸ್ವಾಮಿ ರಘುನಾಥ ಬಿನ್‌ ರಂಗಸ್ವಾಮಿ ಗಡಿ 
ಹೊರಕೇರಪ್ಪ, ಪಾಂಡುರಂಗಪ್ಪ ಹೊರಕೇರಪ್ಪ, ಪಾಂಡುರಂಗಪ್ಪ 
ಬಿನ್‌ ದಾಸಪ್ಪ ಬಿನ್‌ ದಾಸಪ್ಪ 
ಯರಬಳ್ಳಿ ಗ್ರಾಮ 
8 7 ಮಹಲಿಂಗಪ್ಪ ಜನ್‌ ರಂಗಪ್ಪ ಮಹಶಿಂಗಪ್ಪ ಜಿನ್‌ ರಂಗಪ್ಪ 7ಗಪಿ ಹುಷ್ಕಿ ಕಂದಿಕೆರೆ 2 If 13 0.06 7 0.03 
ಗಡಿ 
9] ಡೊಡ್ಡಲಿಂಗಪ್ಪ ಬಿನ್‌ ಜೊಮ್ಮಣ್ಣ | ಡೊಡ್ಡಶಂಗಪ್ಪ ಜಿನ್‌ 13 ಹುಷ್ಕಿ ಕಂದಿಕೆರೆ 2 If 13 0.04 | 0.03 
ಬೊಮ್ಮಣ್ಣ ಗಡಿ 
10 ಶಿವಣ್ಣ ಬಿನ್‌ ಬೊಮ್ಮಣ್ಣ ಶಿವಣ್ಣ ಬಿನ್‌ ಬೊಮ್ಮಣ್ಣ 1/32 ಮಿಷ್ಕಿ ಕಂದಿಕೆರೆ 2 1/1 1/3 0.03 0.02 
ಗಡಿ 






































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ೪೪೭ 





























1 9 3 4 5 6 7 8 9 10 1] 

11 | ಗೋಪಾಲ ಕೃಷ್ಣ ಬಿನ್‌ ರಾಮಶೆಟ್ಟ ಗೋಪಾಲ ಕೃಷ್ಣ ಬಿನ್‌ ರಾಮಶೆಟ್ಟ 2/ಎ4ಪಿ | ಖುಷ್ಕಿ ಕಂದಿಕೆರೆ 19 ರಾಜ್ಯ | 2/ಎ1 2/1ಎ3 0.01 | 0.01 
ಗಡಿ ಹೆದ್ದಾರಿ 1/ಎ2 1.5 

12 ವೈ.ಕೆ. ಮಂಜುನಾಥ ಶೆಟ್ಟ ಬಿನ್‌ ನಾಗಪ್ಪ ವೈ.ಕೆ. ಮಂಜುನಾಥ ಶೆಟ್ಟ ಬಿನ್‌ ನಾಗಪ್ಪ 2/ಎ4ಏ ಖುಷ್ಕಿ ಕಂದಿಕೆರೆ 10 ರಾಜ್ಯ 2/ ಎ1 2/123 0.01 | 0.01 
ಶೆಟ್ಟ ಶೆಟ್ಟ ಗಡಿ ಹೆದ್ದಾರಿ 1/ಎ2 1ಎ5 

13. | ರಂಗಪ್ಪ ಬಿನ್‌ ಮೂಡ್ಲಪ್ಪ ರಂಗಪ್ಪ ಬಿನ್‌ ಮೂಡ್ಲಪ್ಪ 2/ಎ4ಪಿ | ಖುಷ್ಕಿ | ಕಂದಿಕೆರೆ | 19 ರಾಜ್ಯ | 2/ಎ1 | 2/ಎ3 (| 0.03 |0.02 
ಗಡಿ ಹೆದ್ದಾರಿ 1/ಎ2 1ಎ5 

14 | ರಾಜಗೋಪಾಲ ಶೆಟ್ಟ ಬಿನ್‌ ನಾಗಪ, ಶೆಟ್ಟ ರಾಜಗೋಪಾಲ ಶೆಟ್ಟ ಬಿನ್‌ ನಾಗಪ, ಶೆಟ್ಟ 2/೬ಎ6 ಖುಷ್ಮಿ | 2/ಎ4 2/೬4 2/೬4 2/1ಎ2 0.01 | 0.01 

1.18 



































ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 41 ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ 6(1ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ: 44 ಭೂಸ್ವಾತು 2007, ದಿನಾಂಕ: 1ನೇ ಫೆಬ್ರವರಿ 2008 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಕೆರೆಗಾಗಿ ಹೆಚ್ಚುವರಿ ಬಳಕೆಗಾಗಿ ಉದ್ದೇಶಕ್ಕಾಗಿ ಅಗತ್ಯವಾಗಿದ್ದವು ಎಂದು 
ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ: ಎಸ್‌ಆರ್‌: 24/06-07 ದಿನಾಂಕ: 14.8.2006 ರ 
ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ (1 5ಎ 
ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ "ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ಧಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ 
ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ "ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ “ಎಂದು ಸದರಿ 
ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಮಧುಗಿರಿ ಉಪ ವಿಭಾಗ, ಮಧುಗಿರಿ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ 
ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ 
ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಮಧುಗಿರಿ ಉಪ ವಿಭಾಗ, ಮಧುಗಿರಿರವರ ಕಛೇರಿಯಲ್ಲಿ 
ಇಡಲಾಗಿದೆ. 














ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಮಧುಗಿರಿ ಹೋಬಳಿ: ಕೊಡಿಗೇನಹಳ್ಳಿ ಗ್ರಾಮ: ಕಲಿದೇವಪುರ 
ತ ಹ್‌ ಚನ ವಿಸ್ತೀರ್ಣ | ಆಕಾರ ಚಕ್ಷುಬಂದಿ 
pri ಖಾತೆದಾರರ ಹೆಸರು ಅನುಭವದಾರರ ಹೆಸರು| ಸ. ನಂ. | ತರಹೆ ಎಗು [ಕೂಪೈೆ 58 ನಾವ ಈ ಉತ್ತರ ದಾ 
| 2 3 4 ೨ 6 7 8 9 10 1] 
1 | ಸರ್ಕಾರಿ ಫಡಾ ಸರ್ಕಾರಿ ಫಡಾ 105 ಖುಷ್ಕಿ 13-11 15-28 ಸ.ನಂ.106 ಸ.ನಂ. 141 ಸ.ನಂ. 104 ಸ.ನಂ. 12/7, 8 
ಮತ್ತು 107 ಮತ್ತು 142 











































































































೪೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೬, ೨೦೦೮ ಭಾಗ - ೬ 
1 2 3 4 5 6 7 8 9 10 1] 
2 | ಲಕ್ಷ್ಮಮ್ಮ ಕೋಂ ಜೂಲೋನ ಲಕ್ಷ್ಮಮ್ಮ 106 ಖುಷ್ತಿ | 0-29 0-44 ಸ.ನಂ. 106 ಸ.ನಂ. 107 ಸ.ನಂ. 07 ಸ.ನಂ. 07 
3. | ಸರ್ಕಾರಿ ಫಡಾ ಸರ್ಕಾರಿ ಫಡಾ 107 ಖುಷ್ಕಿ 3-1) 2-55 ಸ.ನಂ. 107ರ | ಸ.ನಂ. 105 ಸ.ನಂ. 107 ರ ಸ.ನಂ. 108 
ಉಳಿಕೆ ಮತ್ತು 112 ಉಳಿಕೆ 
4. ಹನುಮಂತರಾಯಪ್ಪ ಬಿನ್‌ ಹನುಮಂತರಾಯಪ್ಪ 108 ಖುಷ್ಕಿ 0-20 0-42 ಸ.ನಂ. 108ರ ಸ.ನಂ. 112 ಸ.ನಂ. 107 ಸ.ನಂ. 108ರ 
ದೊಡ್ಡತಿಮ್ಮ ಸಿದ್ದಗಂಗಪ್ಪ ಬಿನ್‌ ಸಿದ್ದಗ೦ಗಪ್ಪ ಉಳಿಕೆ ಉಳಿಕೆ ಮತ್ತು 
ದೊಡ್ಡತಿಮ್ಮ 109 
5. ನರಸಿ೦ಹಯ್ಯ ಬಿನ್‌ ಭೀಮಯ್ಯ ನರಸಿ೦ಹಯ್ಯ 112/7 ಖುಷ್ಕಿ 1-05 0-05 ಸ.ನಂ. 107 ಸ.ನಂ. 112/8 ಸ.ನಂ. 112/7ರ ಸ.ನಂ. 112/7ರ 
ಮತ್ತು 108 ಈ ಹಿಂದೆ ಉಳಿಕೆ 
ಭೂಸ್ವಾಧೀನವಾದ 
ಪ್ರದೇಶ 
0. ನಾಗರತ್ನಮ್ಮ ಕೋಂ ನರಸಿಂಹಪ್ಪ ನಾಗರತ್ನಮ್ಮ 112/8 ಖುಷ್ಕಿ 0-10 0-21 ಸ.ನಂ. 112/7 ಬೈರಾಪುರದ ಸ.ನಂ. 112/8 ಸ.ನಂ. 112/7 
ಗಡಿ 
7. | ಕೃಷ್ಣಪ್ಪ ಬಿನ್‌ ದೊಡ್ಡ ಓಬಳರೆಡ್ಡಿ | ಅಂಜಿನಪ್ಪ ತಿಮ್ಮಯ್ಯ | 141/2 | ಖುಷ್ಕಿ , 2-25 | 3-80 | ಸ.ನಂ. 141/2 |ಸ.ನಂ. 1413 | ಬೈರಾಪುರದ ಗಡಿ | ಸ.ನಂ. 144 
8. ತಿಮ್ಮಯ್ಯ ಬಿನ್‌ ಚಿಕ್ಕತಿಮ್ಮಯ್ಯ ತಿಮ್ಮಯ್ಯ 141/3 ಖುಷ್ಕಿ 10-18 15-15 ಸ.ನಂ. 141/2 ಸ.ನಂ. 139, ಬೈರಾಪುರದ ಗಡಿ ಸ.ನಂ. 141/2 
ನಾರಾಯಣಪ್ಪ ಬಿನ್‌ ನಾರಾಯಣಪ್ಪ 140 
ಚಿಕ್ಕತಿಮ್ಮಯ್ಯ ಕೋಕಟಿ ಮುರಳಿ | ಕೋಕಟ ಮುರಳಿ 
ಕೃಷ್ಣರೆಡ್ಡಿ ಬಿನ್‌ ಲೇ. ಕೃಷ್ಣರೆಡ್ಡಿ 
ವೇಣುಗೋಪಾಲರೆಡ್ಡಿ 
9. ಹನುಮಂತರಾಯಪ್ಪ ಬಿನ್‌ ಹನುಮಂತರಾಯಪ್ಪ 144/3ಡಿ ಖುಷ್ಕಿ 0-13 0-25 ಸ.ನಂ. 142 ಸ.ನಂ. ಸ.ನಂ. 144/38 ಸ.ನಂ. 141/38 
ಗಿರಿಯಪ್ಪ ವೆಂಕಟೇಶಪ್ಪ ಬಿನ್‌ ವೆಂಕಟೇಶಪ್ಪ 144/ಡಿ ರ ರ ಉಳಿಕೆ ರ ಹಿಂದೆ 
ಗಿರಿಯಪ್ಪ ಉಳಿಕೆ ಭೂಸ್ವಾಧೀನವಾದ 
ಪ್ರದೇಶ 
ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 42 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾಧೀನ-2) 





